ಸಂಪಾದಕೀಯ 


ಕರ್ನಾಟಕಕ್ಕೆ ಸುವರ್ಣ, ಭಾರತಕ್ಕೆ ವಜ್ರ ಸಮಸ್ಯ 8 
ನಮ್ಮ ಬದುಕು; ಪ್ರಾಚೀನ ಇಲ್ಲವೆ ನವೀನ, ಭಾವುಕ ಇಲ್ಲವೆ ಬೌದ್ಗಿಕ, ಕೋಮುವಾದ ಇಲ್ಲವೇ" ಜಾತ್ಯತೀತ, 
ದತ್ತಾತ್ರೇಯ ಇಲ್ಲವೆ ದಾದಾ ಹಯಾತ್‌ ಮೀರ್‌ ಖಲಂದರ್‌, ರಾಷ್ಟ್ರದ್ರೋಹ ಇಲ್ಲವೆ ನಾಡಪ್ರೆ ಪ್ರೇಮ, ಏರ್ಯ ಎಕ € 
ನಾರಾಯಣ ಆಳ ಇಲ್ಲವೆ ಕಾಳೇಗೌಡ ನಾಗವಾರ - ಬೇರೆ ಬೇರೆ” ಅಲ್ಲವೇ ಅಲ್ಲ ಎನ್ನುವ ಸಂದರ್ಭದಲ್ಲಿದ್ದೇವೆ. 
ಹಾಗೆಯೇ ಎಲ್ಲವೊ ಸಮಕಾಲೀನವಾಗಿಯೇ ನನಗೆ ಕಾಣಿಸುತ್ತಿದೆ. ಆದರೆ" ಎಲ್ಲದಕ್ಕು ತನ್ನಃ ದೇ ಆದ ಇತಿಹಾಸ ಇದೆ 
ಎಂಬುದು ಮಾತ್ರ ಸತ್ಯ 


ಡಾರ್ವಿನ್‌, ಸ ಫ್ರಾಯ್ಡ್‌, ಟಾಲ್‌ಸ್ಟಾಯ್‌, ಎಲಿಯಟ್‌, ಐನ್‌ಸ್ಟಿನ್‌ರ ತತ್ತ ತ್ತ್ವ ಸಾಧನೆಗಳಾಗಲಿ, ಒಡೆದಾಳುವ 
ಬ್ರಿಟಿಷರ ತಂತ್ರವಾಗಲಿ, ಲೆನಿನ್‌ ಮಾವೋರ ವರ್ಗಹೋರಾಟವಾಗಲಿ, ಅಮೆರಿಕಾದ ಜಾಗತೀಕರಣದ ವಂಚನೆಯಾಗಲಿ 
' ಇವಾವುವೂ ಈ ದೇಶದಲ್ಲಿ, ಈ ನಾಡಿನಲ್ಲಿ ಬಹಳ ಕಾಲ ನಡೆಯದ ನಾಣ್ಯಗಳು. ನಿಜವಾಗಿ, ಶತಶತಮಾನಗಳಿಂದಲೂ 
ಇಲ್ಲಿ ಬಹಿರಂಗವಾಗಿ ಹರಿಯುತ್ತಿರುವುದು, ಅಂತರಂಗದಲ್ಲಿ ಹರಿಯುತ್ತಿರುವುದು ಜಾತಿ (ಧಾರ್ಮಿಕ) ರಾಜಕೀಯ 
ಒಂದೇ. ನೆಲ, ಜಲ, ಭಾಷೆ, ಸಂಪತ್ತುಗಳು ಕೂಡ ಈ ಜಾತಿರಾಜಕೀಯೆದಿಂದ ವಿಮೋಚನೆಗೊಳ್ಳಲು ಸ ಸಾಧ್ಯವಾಗಿಲ್ಲ 
ಎಂಬುದೇ ಈ ಸುವರ್ಣನಾಡಿನ ವಜ್ರರಾಷ್ಟದ ಮೂಲಭೂತ ಸಮಸ್ಯೆ 


ಪ್ರಾಚೀನ ಹಾಗೂ ನವೀನ ಎನ್ನಬಹುದಾದ ಎರಡು ಪ್ರಕರಣಗಳನ್ನು ಮುಂದಿಟ್ಟುಕೊಂಡೇ, ಕರ್ನಾಟಕದ 
ಅಥವಾ ಕನ್ನಡಿಗರ ಚರಿತ್ರೆಯ ದಿಕ್ಕುದೆಸೆ "ಯಾವಿದು ಎಂಬುದನ್ನು ತಿಳಿಯುವ "ಪ್ರಯತ್ನ ಇಲ್ಲಿನದಾಗಿದೆ. ಆ ಮೂಲಕ 
ಈವರೆಗೂ 'ಗೊತ್ತಿದ್ದೊ ಗೊತ್ತಿಲ್ಲದೆಯೊ ರಚನೆಯಾಗದ ಕನ್ನ ಡಿಗರ ಚರಿತ್ರೆಗೆ ಸೊಲ್ತೆತ್ತಬೇಕಾದ ಪ್ರಮೇಯ ಬಂದಿದೆ. 


ಸಾಮಾನ್ಯವಾಗಿ ಕರ್ನಾಟಕ ಪದ ಪ್ರಯೋಗದ ಬಗ್ಗೆ ರಾಮಾಯಣ ಮಹಾಭಾರತ ಇತ್ಯಾದಿ ಎಡೆಗಳಲ್ಲಿ ದೇಶ- 
"ಭಾಷಾ ವಾಚಕವಾಗಿ ಬಂದದ್ದರ ಉಲ್ಲೇಖ- -ಚರ್ಚೆ ಮಾತ್ರ ನಡೆದಿದೆ. . ಅದರಿಂದ ಈ ನಾಡಿನ ಪ್ರಾಚೀನತೆ ಹಿರಿಮೆ 
ಗುರುತಿಸಬಹುದಾಗಿದೆ. ಆದರೆ” ಮೊಟ್ಟಮೊದಲಿಗೆ, ಕನ್ನ ಡಿಗರ ಗುಣ-ಸ್ಪಭಾವಗಳ ಬಗ್ಗೆ ಬೆಳಕಿನ ಕಿಂಡಿಯಾಗಿ ಕಾಣಿಸಿ 
ಕೊಳ್ಳುತ್ತಿರುವುದು, ಕ್ರಿಸ್ತಶಕದ ಆಜುಬಾಜಿನಲ್ಲಿದ್ದ ಶೂದೆಕನ “ಮೃಚ್ಛಕಟಿಕ” ಎಂಬ ಸಂಸ್ಕೃತ ಪ್ರಕರಣದಲ್ಲಿ. 


ಹತ್ತು ಅಂಕಗಳುಳ್ಳ ಸಂಸ್ಥತ ಎಂಬ ದೇವಭಾಷೆಯ ಈ ಕ್ಯತಿಯಲ್ಲಿ ಆರನೆಯ ಹ ಕೃತಿಯ ಕೇಂದ್ರ. 
ಅಂತಹ ಅಂಕದಲ್ಲಿ ವೀರಕೆ ಎಂಬ ಕ್ಷೌರಿಕ, ಚಂದನಕ ಎಂಬ ಮೋಚಿ-ಇಬ್ಬರೂ ಆ ರಾಜ್ಯದ ಅಧಿಕಾರಸ್ಥಾನದಲ್ಲಿರುವವರು; 
ಇಬ್ಬರೂ ನಿಷ್ಠಾವಂತರೆ; ಆದರೆ ಹಾಲಿರಾಜ ಇರಬಹುದು, ಭಾವೀರಾಜ ಇರಬಹುದು - ಅವರವರ ಮೇಲಿನ 
ರಾಜಕೀಯ ಮಮಕಾರ ಬಾಂಧವ್ಯಗಳಿಂದ ಪರಸ್ಪರ ಕಚ್ಚಾಡುವ ಪರಿಸ್ಥಿತಿಯೊಂದು ನಮ್ಮ ಎದುರಿಗೆ ಉದ್ಭವವಾಗುತ್ತದೆ. 


ಈ ದಿನಗಳಲ್ಲಿ ಇರಲಿ ಆ ದಿನಗಳಲ್ಲೆ ದಕ್ಷಿಣದೇಶದವರು, ಅಸ ಸ್ಪಷವಾಗಿಯೇ Lr ಘೋ ಅಂಶದ 
ಮೇಲೆ ಒತ್ತು ಹಾಕುವುದನ್ನು ಇವತ್ತಿನ ಬುದ್ದಿಜೀವಿಗಳು, ಚಿಂತಕರು ಗಮನಿಸಬೇಕು. ಅಂತೆಯೇ “ಕರ್ನಾಟ ಕಲಹ” 
ಮಾಡುತ್ತೇನೆ ಎಂದು ಒಬ್ಬ 'ಭಾತಧಾರಿ ಬಹಿರಂಗ ಪ್ರಯೋಗ ಮಾಡಿದಾಗ: ಹಾಗಾದರೆ ಕ್ರಿಶ್ರಶಕದ ಪ್ರಾರಂಭಕ್ಕೇ ಅಷ್ಟು 
ಬಳಕೆಯ ಮಾತಾದ ಕರ್ಣಾಟ-ಕಲಹ ಯಾವುದಾಗಿರಬೇಕು? ಯಾರಿಂದ, ಯಾರಿಗಾಗಿ ನಡೆದ ಕಲಹ ಅದಾಗಿರಬಿಹುದುಿ 
ಉಜ್ಜಯಿನಿ ನಗರದಲ್ಲಿ ನಿಂತು, ರಾಷ್ಟ್ರಭಾಷೆಯಾದ ಸಂಸ್ಕೃತದಲ್ಲಿ ಈ ಕಲಹವನ್ನು ಅದರಲ್ಲೂ ಕರ್ಣಾಟಕ ಕಲಹವನ್ನು 
ಪ್ರಸ್ತಾಪಿಸುವ ಅಗತ್ಯ - ಕೇವಲ ನಾಟಕಕಾರ, ನಾಡಿನ ಪೀತಿಯಿಂದಲೋ ರಾಷ್ಟ್ರದ ದ್ರೋಹದಿಂದಲೋ ಎಂಬುದು 
ಇತರ್ಥವಾಗಬೇಕಾಗಿದೆ. 


ಜೈನರು ಬೌದ್ಧರು ಅಷ್ಟು ಹೊತ್ತಿಗಾಗಲೆ ಕರ್ನಾಟಕಕ್ಕೆ ಅಡಿಯಿಟ್ಟಿದ್ದ ಕಾಲ ಅದು. ಪರಿಪರಿಯ ಶೈವರು ತುಂಬಿ ” 
ತುಳುಕುಶಿದ್ದ ಕಾಲ "ಅದು. ವೈಷ್ಠವರು ಉತ್ತರದಿಂದ ಗುಳೆ ಬರುತ್ತಿದ್ದ “ಲ ಅದು. ಬುಡಕಟ್ಟು 2 
ದ್ರಾವಿಡರೆಂಬ ಹಣೆಪಟ್ಟಿ ಅಂಟಿಸಿಕೊಳ್ಳಲು ಸಿದ್ಧವಾಗಿದ್ದ ಕಾಲ ಅದು. ಹೀಗಿರುವಾಗ ಯಾರು ಯಾರು ಕೂಡಿಕೊಂಡು, 
ಅವರಿಗೆ ಸಳೀಯರಾದೆ ಬುಡಕಟ್ಟಿನವರು ಎಷ್ಟರಮಟ್ಟಿಗೆ ಕೈ ಕೆಜೋಡಿಸಿ ಬೌದ್ದರನ್ನು ಓಡಿಸುವ ಹುನ್ನಾರ ನಡೆಸಿದ ಆ 
ಕಾಲದ “ಕರ್ಣಾಟ ಕಲಹ” ಇದಲ್ಲದೆ ಜೇರೇನಾಗಿರಬಹುಮು? 

"ಮೃಚ್ಚಕಟಿಕ'ದ ಸಂದರ್ಭ ಇದು: ಚಾರುದತ್ತನ ಗಾಡಿಯಲ್ಲಿ ವಸಂತಸೇನೆಯ ಬದಲಿಗೆ ತಲೆತಪ್ರಿಸಿಕೊಂಡು 
ಹೋಗುತ್ತಿರುವ ಗೊಲ್ಲರ ಆರ್ಯಕ, ಮೋಚಿ ಚೆಂದನಕನನ್ನು ಮರೆಹೊಕ್ಕಿದ್ದಾನೆ. ಅಷ್ಟೇ ಅಲ್ಲ, ತನಗೆ "ಜೀವದಾನ 
ಮಾಡಿದ" ಬ್ರಾಹ್ಮಣ ಶರ್ವಿಲಕನ ಗೆಳೆಯನೂ ಆಗಿದ್ದಾನೆ. ಹೀಗಿರುವಾಗ ಅಂದರೆ, ಮರೆಹೊಕ್ಕವರನ್ನು ಕಾಯುವ, 
ಜೀವ ರಕಿಸಿಸಿದ ಗೆಳೆಯನ ಗೆಳೆಯನಾಗಿದ್ದರಿಂದ, ಪ್ರ ಪಸ್ತುತ ಸಂದರ್ಭದಲ್ಲಿ ಈ ಎಲ್ಲವನ್ನು ಗಮನಿಸಿ, ವಿದುರಿಗಿರುವ 
ಅಧಿಕಾರಿಗೆಳೆಯನೊಂದಿಗೆ ತೆಗೆದ ಜಗಳ ಇದೆಯಲ್ಲ, ಅದು ಕರ್ಣಾಟ ಎಂಬ ದೇಶದಲ್ಲಿ ನಡೆದಿರಬಹುದಾದ 


ಪ್ರೀತಿ ಸಮರ್ಥಶಾಲಿ 'ಯೌದದ್ದು ಆದರೆ 'ಒಂಜರಿಕೆಯಿಂದ ಕೂಡಿದ್ದು. 


| ಹಿಂದೆ ನಮ್ಮ ಹೆಂಗಸರು ಗಂಡಸರನ್ನು "ನಿನ್ನ ಅಮ್ಮನ್‌' ಎಂದರೆ ಇಂದು ಅರ್ಥಾತ್‌ ಈವರೆಗ ಗಂಡಸರು " 


£4 


ಇಂಥದೇ ಜಗಳಕ್ಕೆ ಇರುವ ಒಂದು ಪ್ರತೀತಿಯೇ? ಇದರಿಂದ ಇಲ್ಲಿ ಪತಿ ಎನ ಮನ ನಂತು ಆ pe 
ಒಟುಗೂಡಿ, ರಾಜಕೀಯ ಬಂಡಾಯಕ್ಕೆ ನೆಲೆ ಒದಗಿಸಿತು ಎಂಬುದು, ನಾಟಕಕಾ ಕೊನೆಗೆ ಪರಿಹಾಸಕ್ಕೆ ಗುರಿಯಾಃ 
ಕನ್ನಡಿಗರ ಗುಣಸ್ಥಭಾವವೇ ಅತಿಯಾಗಿ" ಅತಿಯಾಗುವಷ್ಟು ಸಂದರ್ಭಗಳು ಒದಗಿ, ಸೃಕ್ಕ | 


ತಿ ತಿ ಮುಟ್ಟಿತೆ? a 

ಯಾವತ್ತಿಗೂ ಉದ್ದೇಶ, ಪಸುವಾಗುತ್ತದೆ. ಆಶಯ ಮಾತ್ರ ಭವಿಷ್ಯದ ಸಮಾಜಕ್ಕೆ ಸೇರಿದ್ದಾಗಿ fa ದಾರಃ 

ಉಪನಿಷತ್ತಿನಲ್ಲಿ ಬರುವ Rk ದತ್ತ - ದಯದ್ದಮ್‌ - ದಾಮ್ಯತೆ ರೂಪದಲ್ಲಿ, ಮೂರು ಜಾ 
ಅರ್ಥಕೊಡುವುದರ ಉದ್ದೇಶ - ಆಶಯ ಏನಾಗಿರಬಹುದು? [ad 

ತಿ ಎಂಬ ಪದವಿದೆ. ಎಲ್ಲ ಜಾತಿ, ಜನಾಂಗದವರಿಗೂ ಗೊತ್ತಿರುವಂಥದ್ದೆ. ತಮಿಳರ ಜತಿ ಒರಟು, ಆ 

. ತೆಲುಗರ ಪ್ರೀತಿ ಉದ್ರೇಕಕಾರಿಯಾದದ್ದು, ಉತ್ಪಾಹಪೊರ್ಣದ್ದು. ” ಮಲೆಯಾಳಿಗಳೆ ಪೀತಿ ಜಾಣತನದ 

198.4 ಶಕ್ತಿಯುಳ್ಳದ್ದು ಮರಾಠಿಗರ ಪ್ರೀತಿ ಅಸಾಧ್ಯವಾದದ್ದು ಹಕ್ಕು ಚಲಾಯಿಸುವಂಥದ್ದು ಹೀಗೇ, p f 


ಹೀಗಾಗಿ ಸನದ ಉದ್ದೇಶ, ಆಶಯವುಳ್ಳ ಎಲ್ಲವೂ ಕನ್ನಡಿಗರ ಮಟ್ಟಿಗೆ ವಿರುದ್ಧವಾದ ಎನುವಂತಾಗಿ 


ಅಮನ್‌' ಎನ್ನುವುದು. ಇನ್ನು ಮುಂದೆ" "ನಿನ್ನ “ಅಮೆನ್‌” ಎನ್ನುವುದು ಕೇವಲ ಭಾಷಾ ತಾರತಮ್ಯವಲ್ಲವಷ್ಟೆ! ಬೇಕು ವ 
ಬೇಡ ಎಂಬುದು ಸಂಸ ತೀಕರಣದ ಆಶಯ. ಆದರೆ ಕನ್ನ ಡಿಗರಿಗೆ ಸಾಕು ಎಂಬುದು ನಿಜವಾದ ಶಬ್ಧ. ಒ ky 
ವಿರುದ್ಧ ಶಬ್ದ ಕೆಟ್ಟದ್ದಲ್ಲ, ಕನ್ನಡಿಗರ ಪ್ರಕಾರ ಒಳ್ಳೆಯದಲ್ಲ. 'ಇಷ್ಟಕ್ಕು ವಿರುದ್ಧ ಶಬ್ದವೇ ಕನ್ನಡಿಗರ ಜೀವನಕ 
ಅದು ಬದಲೆ ಶಬ್ದ ಮಾತೆ 


=e ಬೌದ್ಧಧರ್ಮ ಕ್ರಿಸಶಕದ ಆರಂಭದಲ್ಲಿ ಓಡಿಸಿದರೂ, ಈಗ ಅಂಬೇಡ್ಕರ್‌ ಮೂಲಕ ಕರ್ನಾಟಕ 
ನೆಲ ಮತ್ತೆ ಸ್ಪಾಗತಿಸುವಂತೆ ಆಯಿತು. ಇಂದಲ್ಲ ನಾಳೆ ತೈವವೂ ತನ್ನೆಲ್ಲ ಪಕಳೆಗಳೊಂದಿಗೆ ಮೂಡಿ ಬಾರದೇ ಇರದ 
ವೈದಿಕ, ತೈನಗೆಳು ಹರಪ್ಪ ಮೆಹೆಂಜೋದಾರೊ' ಮಾತೃ ಸಮಾಜದ ವ್ಯವಸ್ಥೆಗೆ ಜಾಗ ಬಿಟ್ಟುಕೊಡದೇ ಇರಲು ಸಾಧ್ಯವೀ 


p) 

ಫೆ ಕರ್ನಾಟಕದ ಮಣ್ಣಿನಲ್ಲಿ PEF ELH, ಪಕ್ಷಗಳು ಒಂದುಗೂಡಿ, ಹಿಂದೂಧರ್ಮ 
ಪ್ರಹಾತಂತ್ರ ವ್ಯವಸ್ಥೆಗಳು ಬುಡಮೇಲಾಗಿ ನಿಲ್ಲುವ ಈ ರಾಜಕೀಯೆ ಅವಸ್ಥಾಂತರದಲ್ಲಿ, ಬಾಬಾಬುಡನ್‌ಗಿರಿ ಬಾಬಾದ 
ರಾಗಲಿ, ಶ್ರೀರಂಗಪಟ್ಟಣದ ಟಿಪ್ಪಸುಲ್ತಾನರಾಗಲಿ ಸ್ಥ ಸ್ಥಳೀಯತೆ ಕಳಚಿ, ರಾಷ್ಟ್ರದ್ರೋಹದ ಮಟ್ಟಕ್ಕೆ ಮುಟ್ಟಿರುವುದು ೦ದ 
ರಾಜಕೀಯ ಜಾತಿ ಬೆಳವಣಿಗೆಯೇ: ಜಾಗತೀಕರಣದ ನೆಪದಲ್ಲಿ ಸಮೊಹಮಾಧ್ಯಮಗಳು ಯಾವುದೆ ೧೦ದ: 
ದೇಸೀಯವಾಗಿ ಬದುಕಲು ಬಿಡದೇ ಇರುವುದೇ ಸದ್ಯದ ಪರಿಸ್ಥಿತಿ. ಅದರ ಪರಿಣಾಮವೆ ಕರ್ನಾಟಕಲಹ ಅಲ್ಲದೆ ಬೇರೇನು 


ಸಮಕಾಲೀನ ಸಂದರ್ಭದಲ್ಲಿ, ಪ್ರಶಸ್ತಿಯಿಂದ ಅದಿಕಾರದವರೆಗೆ. ಕೊನೆಗೆ ಸಮಾಜವನೂ ೫೦/೫೦ರ ರೀತಿಯ 
ಹಂಚಿಕೊಳ್ಳುವ ಸ ಸಂಸ್ಥೃತೀಕರಣದ ಪರಿಣಾಮವಾಗಿ, ಗಡಿ ನೀರು ನುಡಿ ಕೂಡ ಪುನರ್‌ವಿಂಗಡಣೆಗೆ ಒಳಗಾಗಿ ಸಂಸ್ಕತ 
ಇಂಗ್ಲಿಷು ಕೂಡ ಸ್ಥಾನಭದ್ರ ಮಾಡಿಕೊಳ್ಳದೇ ಇರಲಾರವು. ಕೊನೆಗೆ ಎಲ್ಲವನ್ನೂ ಕೇಂದ್ರಾಡಳಿತಕೆ ಒಳಗುಮಾಡಔ 
ಮೂಲಕ ತೆಪ್ಪಗೆ ಅಧಿಕಾರ ಮಾತ್ರ ಅನುಭವಿಸುವ ಮುಂದಾಳುಗಳು ನಮ್ಮ ನಡುವೆ ಇಲ್ಲ ಎಂದು ತಿಳಿಯುವ ಕ 
೫೦ ವರ್ಷಗಳ ಹಿಂದೆಯೇ ಹಣಕ್ಕಾಗಿ ಅಧಿಕಾರವೋ, ಅಧಿಕಾರಕ್ಕಾಗಿ ಹೆಣವೊ ಅನು ವುದಕ್ಕಿಂತ ಸ್ಪಾರ್ಥ ಒಂ 
ನಮ್ಮ ಬದುಕಿನ ಗುರಿ. ಅದಕ್ಕಾಗಿ ಯಾವುದಕ್ಕೂ ಸರಿ ಎಂಬ ಸ್ಥಿತಿ ತೆಲಪಿದ್ದಾಗದೆ. 


ಬಂಡಾಯದ ಖಡ್ಗ ಜಳನಸಿದ ಕಾಳೇಗೌಡ ನಾಗವಾರರು, ಕೇಸರಿ ಧ್ವಜ ಎತ್ತಿದ ಏರ್ಯ ಲಕ್ಷೀನಾರಾಯ | 
ಆಳ್ಸರೊಂದಿಗೆ, ೫೦/೫೦ ಹಂಚಿಕೊಂಡು ಕೂಡಿಕೊಂಡಿರುವಾಗ, ಟಿಪ್ಪಸುಲ್ದಾನ ರಾ ಷದಡ್ರೋಹಿಯಾಗುವುದೆ, ಬಾಬಾರ: 


ಗುಡ್ಕಪೀಠಗಳು ಸ ಸ್ವಾಯತ್ತವಾಗಿ ಉಳಿಯುವುದು ಚುನಾವಣೆ ೪ಳಿಕೆಯ ಮೇಲೆ ಅ ಯ 
ಅಲ್ಲಿಯವರೆಗೂ ಈ ಕರ್ಣಾಟಕಲಹ ಸಾಗುತ್ತಲೇ ಇರುತ್ತದೆ. ಸ ವಲಂಜಿತವಾಗಿಡ್ದಯ 


೨೦೦೦ ವರ್ಷಗಳಿಂದ ಸಂಸ್ಥತೀಕರಣದಲ್ಲಿ ಒದ್ದಾಡಿದ ಕನಡಿಗರಿಗೆ, ಸಂಸ್ಕ ಪತಿಯೊಂದ 
ಜಾತಿಯೂ ಸಂಸ್ಥೃತೀಕರಣದತ್ತ ಮೆಖಮಾಡಿದ್ದು ಮಾನ ed ps ಮಾ ಷೀಕರ 
ವಿಶ್ವಮಾನ್ಯರಾಗಲು ಹೊರಟಿರುವ ನಮಗೆ, ಮತಾಂತರದಿರದ ಆಗುವ ಲಾಭ ತಪ್ಪಿಸಲು ಸಾಧ್ಯ ಗ 
ಜನಾಃ`ಸುಖಿನೋ ಭವಂತು' ಎಂದು ಸಮಾಜಕ್ಕೆ ಉಪದೇಶಿಸಿದ ಸನಾನತರು ಸರ್ವಂ ಖಲ್ಪಿದ 
ಬದುಕಿ ಹೋದರು. ಇಕ್ಕಿರ್ಲ ಒದಿ್ದ ಎಂದ ಆಧುನಿಕರು : ಪಟ್ಟಭದ್ರರಾಗಿ 
ರಾಜಕೀಯಮಯವಾಗಿದೆವಾಗ, ಕನ ಡತನ, ೭ 
ವಜವಾಸಿವುದು ಎಂದರೇನು? ಫಲಿತಾಂಶ, 
ಮೊಮ್ಮಕ್ಕಳೊ ಎಂಬುದೇ ಸಮಸ್ಯೆ 


೨ಎ ಹ 


4 ಬದುಕು Mee ಮಸವ 
ಭಾರತೀಯತೆ ಕಳಚಿಕೊಂಡು ಕರ್ನಾಟಕ ಸುವರ್ಣವಾಗುವುದು., ಭ ಾರ 


ಪರಿಣಾಮ ನಿರ್ಧರಿಸಬೇಕಾದವರು ನಾವು ನೀವೊ, ಮುಂದಿನ ಮ ¥ 


ಡಾ ಪಾಟೀಲ ಪುಟ್ಟಪ್ಪ. 
ಕರ್ನಾಟಕದಲ್ಲಿ ಧಾರ್ಮಿಕ ಸಹಿಷ್ಣುತೆ 


ಧೌರ್ಮಿಕ ಜೀವನಕ್ಕೆ, ಧಾರ್ಮಿಕ ಸಹಿಷ್ಣುತೆಗೆ ಈ ಕನ್ನಡನಾಡು ಪ್ರಾಚೀನ ಕಾಲದಿಂದಲೂ ಹೆಸರಾಗಿದೆ. 

ಕಿಸಪೂರ್ವದ ಮೂರನೆಯ ಶತಮಾನದಷ್ಟು ಹಿಂದೆ ಮೌರ್ಯ ಸಾಮ್ರಾಜ್ಯದಲ್ಲಿ ಕ್ಷಾಮ ತಲೆದೋರಿದಾಗ, 
ಭದ್ರಬಾಹು ಮುನಿಯು, ಜೈನ ನಿರ್ವಾಸಿತರನ್ನು ಕಟ್ಟಿಕೊಂಡು ಪಾಟಲೀಪುತ್ರ ನಗರದಿಂದ ದಕ್ಷಿಣಕ್ಕೆ ಗುಳ 
ಹೊರಟನು. ಅವನಿಗೆ, ಕನ್ನ ಡನಾಡು ಸಮ್ಮ ೃದ್ಧವಾದ" ಸುರಕ್ಷಿತವಾದ ಪ್ರದೇಶವೆಂಬಂತೆ ಕಂಡಿತು. 


ಆ ಜೈನಮುನಿ ಭದಬಾಹು ದೊರೆ ಚಂದ್ರಗುಪ್ತ ಮೌರ್ಯನೊಂದಿಗೆ ಬಂದು ಶ್ರವಣಬೆಳಗೊಳದಲ್ಲಿ 
ಆಶ್ರಯ ಪಡೆದನು. ಬಂದವರು ಬೇರೆ ಎಂದು ಭಾವಿಸದೆ ಕರ್ನಾಟಕವು ಅವರನ್ನು ತನ್ನವರೆಂದೇ 
ತಿಳಿದಿದೆ, ತನ್ನವರನ್ನಾಗಿ ಮಾಡಿಕೊಂಡಿದೆ. ತನ್ನ ದನ್ನು ಅವರಿಗೆ ಕೊಟ್ಟು ಅವರದನ್ನು ತಾನು ಪೆಡೆದುಸೊಂಡಿದೆ. 
ಭದಬಾಹು ಮುನಿಗಳು ಒಂದು ಎರಡು ಸಾವಿರ" ವರ್ಷಗಳಿಗೆ ಮೇಲಟ್ಟು ಕಾಲ ಕಳೆದು ಹೋಗಿದ್ದರೂ, 
ಆ ನೆನಹು ಇಂದಿಗೂ ಅಚ್ಚಳಿಯದೆ ಉಳಿದುಕೊಂಡಿದೆ, ಚಂದ್ರಗುಪ್ತ ಮೌರ್ಯನ ಆಗಮನವನ್ನು ಶಾಶ್ವತ 
ಗೊಳಿಸುವಂತೆ, ಶ್ರವಣಬೆಳೆಗೊಳದ ಒಂದು ಬೆಟ್ಟವು ಚಂದ್ರಗಿರಿಯೇ ಆಗಿದೆ. 


ಭಾರತದ ಇನ್ನುಳಿದ ರಾಜ್ಯಗಳಿಗಿಂತಲೂ ಕರ್ನಾಟಕವು ಧಾರ್ಮಿಕ ಸಹನೆಯಲ್ಲಿ ಅತ್ಯಂತ ಉದಾರ 
ಮನೋಭಾವನೆಯುಳ್ಳದುದು ಎಂದು ಇತಿಹಾಸಕಾರ ಪಾಂಡುರಂಗರಾವ್‌ ದೇಸಾಯಿ ಹೇಳುತ್ತಾರೆ. ಯಾರು 
ಬಂದರೂ ಕರ್ನಾಟಕವು ಕರೆದುಕೊಂಡಿದೆ, ಯಾವುದು ಬಂದರೂ ಕರ್ನಾಟಕವು ಜೀರ್ಣಿಸಿಕೊಂಡಿದೆ. 
ಅದರ ಸ್ಟೀಕಾರ ಶಕ್ತಿ ಅಸದೃಶವಾದುದು, ಇಲ್ಲಿ ಶೈವ ಇದ್ದಿತು. ಅದು ಇರುವಾಗಲೇ ಬೌದ್ಧ ಧರ್ಮ 
ಬಂದಿತು. ಅದರ ಹಿಂದೆಯೇ ಜೈನ ಧಮ" ಬಂದಿತು. ಆಮೇಲೆ ಕಿಸೀ ಧರ್ಮ ಕಾಲಿರಿಸಿತು. 
ಭಾರತದ ಕ್ರಿಸೀಯರು ಇಂಗ್ಲೆಂಡಿನ 8 ಕ್ರಿಸ್ಲೀಯರಿಗಿಂತಲೂ ಹಳಬರು. ಅವರಾದ ಮೇಲೆ ಮುಸ್ಲಿಮರು 
ಬಂದರು. ವೀರಶೈವ ಬೆಳೆದುಕೊಂಡಿತು' ಮಾಧ್ವಮತ ಸ್ಥಾಪನೆಗೊಂಡಿತು. 


ರಾಮಾನುಜಾಚಾರ್ಯರು 

ತಮಿಳುನಾಡಿನಲ್ಲಿ ಚೋಳ ದೊರೆಗಳ ದಬ್ಬಾಳಿಕೆ ಹಾಗೂ ಗುಂಡಾವರ್ತನೆಗೆ ಬೇಸತ್ತು 
ರಾಮಾನುಜಾಚಾರ್ಯರು ೧೨ನೆಯ ಶತಮಾನದ ಆದಿಭಾಗದಲ್ಲಿ ಕರ್ನಾಟಕಕ್ಕೆ ಬಂದು ಆಶ್ರಯ ಪಡೆದರು. 
ವಿಶಿಷ್ಟಾದ್ವೈತ ಮತಕ್ಕೆ ಕಾರಣವೆನಿಸಿದ ತಮ್ಮ ಪ್ರಖ್ಯಾತ ಮಠವನ್ನು "ಮೇಲುಕೋಟೆಯಲ್ಲಿ ಸ್ಥಾಪನೆ ಮಾಡಿದರು. 

RE ಯಾರೇ ಬಂದರೂ ಅವರಿಗೋಸುಗ ಕರ್ನಾಟಕವು 'ತನ್ನ ಬಾಗಿಲನ್ನು ' 
ತೆರೆದು ಅವರನ್ನು ಒಳಗೆ ಕರೆದುಕೊಂಡಿದೆ. ಧಾರ್ಮಿಕ ಸಹಿಷ್ಣುತೆಯು ಕರ್ನಾಟಕದ ಜನರ ಬದುಕು 
ಹಾಗೂ ಭಾವನೆಗಳಲ್ಲಿ ಬೆರೆತುಕೊಂಡಿದೆ. ಜನರಿಂದ ದೊರೆಗಳು, ದೊರೆಗಳಿಂದ ಜನರು ಪ್ರಭಾವಿತರಾಗಿದ್ದಾರೆ. 
ದೊರೆ ಆದವನಲ್ಲಿ ಪರಮತ ಸಹಿಷ್ಣುತೆಯ ಪ್ರಜ್ಞೆ ಸದಾ ಜಾಗೃತವಾಗಿದ್ದಿತು. ಅನೇಕ ಬಗೆಗಳಿಗೆ ಸೇರಿದ 
ಜನರ ದೊರೆ ತಾನು ಎನ್ನುವ ಅರಿವು ಅವನಲ್ಲಿ ಯಾವಾಗಲೂ ಇರುತ್ತಿತ್ತು. ತಾನು ಯಾವುದೇ ಮತಕ್ಕೆ 
ಸೇರಿರಲಿ, ತನ್ನ ಪ್ರಜೆಗಳು ಬೇರೆ ಬೇರೆ ಕೋಮುಗಳಿಗೆ ಸೇರಿದವರೆನ್ನುವ ಎಚ್ಚರಿಕೆಯನ್ನು ಅವನೆಂದೂ 
ಕಳೆದುಕೊಳ್ಳುತ್ತಿರಲಿಲ್ಲ. ಅವನು, ಸ್ವಧರ್ಮ ಸಮಾನ ಸಹಿಷ್ಣುತೆಯನ್ನು ಬೇರೆ ಮತ ಧರ್ಮಗಳ ಬಗೆಗೂ 
ಹೊಂದಿರುತ್ತಿದ್ದನು. ತಾನು ಒಂದು ಮತದ ಬಗೆಗೆ ಪಕ್ಷಪಾತ ತೋರಿದರೆ, ಸ್ಪ್ವಧರ್ಮ ಸಮಾನ ಸಹಿಷ್ಣುತೆಯ 
ತನ್ನ ಧೋರಣೆಗೆ ಚ್ಯುತಿ ಬರುವುದೆನ್ನುವ ಹೆದರಿಕೆಯಿಂದ, ತಾನು ಗೊತ್ತುಮಾಡಿಕೊಂಡಿದ್ದ ಪಥದಿಂದ 
ಎಂದೂ ವಿಮುಖನಾಗುತ್ತಿರಲಿಲ್ಲ. ಸಮಾಜದ ನೆಲೆಗಟ್ಟು ಭದ್ರವಾಗಿ ಉಳಿಯಲೆಂಬ ಉದ್ದೇಶದಿಂದ, 
ದೊರೆಯಾದವನು ರಾಜ ಪ್ರೋತ್ಸಾಹವನ್ನು ಎಲ್ಲ ಮತಗಳಿಗೂ ಸರಿಸಮಾನವಾಗಿ ನೀಡುತ್ತಿದ್ದನು. 


ನೃಪತುಂಗ ಮತ್ತು ಮಸೀದೆ 

ಒಂದು ಸಾವಿರ ವರ್ಷಗಳ ಹಿಂದೆ ರಾಷ್ಟ್ರಕೂಟ ದೊರೆ, ಅಮೋಘವರ್ಷನೆಂದು ಪ್ರಖ್ಯಾತನಾದ 
ನೃಪತುಂಗನು ಮಳಖೇಡದಲ್ಲಿ ಆಳುತ್ತಿದ್ದಾಗ, 'ತನ್ನ ಮುಸ್ಲಿಂ ಪ್ರಜೆಗಳಿಗೋಸುಗ ಕರ್ನಾಟಕದಲ್ಲಿಯೇ 
ಮೊಟ್ಟಮೊದಲನೆಯ ಮಸೀದೆಯನ್ನು ಟಿಸಿಕೊಟ್ಟನೆನ್ನುವ ಸಂಗತಿಯನ್ನು ಅಲ್ಪೇಕರರು ರಾಷ್ಟ್ರಕೂಟರ 


ಚರಿತ್ರೆ ಎಂಬ ತಮ್ಮ ಪು ಸಕದಲ್ಲಿ ಉಲ್ಲೇಖಿಸಿದ್ದಾರೆ. 
SM oa 


ವಿಜಯನಗರದ ಆಸ್ಥಾನದ ಸೈನ್ಯದಲ್ಲಿ ಮುಸ್ಲಿಮರು ಉನ್ಸತ ಅಧಿಕಾರವನ್ನೂ ೨ವ 
ಸಿಂಹಾಸನಕ್ಕೆ ತಲೆಬಾಗುವಾಗ ಅವರ ಧಾರ್ಮಿಕ ಭಾವನೆಗೆ ಧಕ್ಕ ಉಂಟಾಗಬಾರದಂ Mis 
ದೊರೆಗಳು," ತಮ್ಮ ಸಿಂಹಾಸನದ ಪಕ್ಕದಲ್ಲಿ, ತಮಗಿಂತ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ಪಎತ್ರ: ಕ 
ಇರಿಸಿರುತ್ತಿದ್ದರು. "ಮುಸ್ಲಿಂ ನಂಬುಗೆಯಂತೆ ದೇವರೊಬ್ಬನೇ ದೊಡ್ಡವನು. "ಅಲ್ಲಾ ಹೋ ಅಕ 
ಅವರು ದೊರೆಗೆ ನಮಸ್ಕಾರ ಮಾಡಿದಂತೆ ಕಂಡರೂ, ವಾಸವದಲ್ಲಿ ಅವರು ಕುರಾನಕ್ಕೇ : ತಲೆಬಾಗಿರುತಿ ಶಿದ್ಧಃ 


ತಮ್ಮ ಪ್ರಜೆಗಳ ಧಾರ್ಮಿಕ ಭಾವನೆಯನ್ನು ಸೋಮಿಸಬಾರದೆನ್ನುವ ವಿಚಾರವನ್ನು ಕನಾ 
ಹಿಂದೂ-ಮುಸ್ತಿಂ ದೊರೆಗಳೆಲ್ಲರೂ ಗೌರವಿಸಿಕೊಂಡು ಬಂದರು. ಬಿಜಾಪುರದ ಆದಿಲ್‌ಶಾಹಿಗಳು ಮ 
os ಖು ರಾಗಿದ್ದರು. ಅವರು ತಮ್ಮ ಹಿಂದೂ ಸರದಾರರಿಗೆ ಹೇರಳ ಉಂಬಳಿಗಳನ್ನು ನೀಡಿದ್ದಾ 
'ಅವರ ಸೈನ್ಯಬಲದಲ್ಲಿ 'ಮುಸ್ಲಿಮರೊಬ್ಬರೇ' ಇರಲಿಲ್ಲ; ಹಿಂದೂಗಳೂ ಇದ್ದರು. ಎರಡನೆಯ ಇಬಾಹಿ 
ಆದಿಲ್‌ಶಾಹನಂತೂ ತನ್ನ ಉದಾರ ನೀತಿಯಿಂದ, ಪರಧರ್ಮ ಸಹಿಷ್ಣುತೆಯಿಂದ ಇಬ್ರಾಹಿಂ ಜಗದ್ದುರ 
ಎಂದೇ ಹೆಸರಾಗಿದ್ದನು. 'ಅವನ ಆಸ್ಥಾನದಲ್ಲಿ ೪೫೦ ಜನ ಹಿಂದೂ ಪಂಡಿತರೂ, ಕವಿಗಳೂ ಇದ್ದ 
ಅವನ ಅರಮನೆಯ ಆವಾರದಲ್ಲಿಯೇ ನರಸಿಂಹ ದೇವಾಲಯವೂ ಇದ್ದಿತು. 


ಅಲ್ಪ ಸಂಖ್ಯಾ ಕರಿಗೆ ರಕ್ಷಣೆ 

ವಿಜಯನಗರ ಅರಸರ ಕಾಲದಲ್ಲಿ ಅಲ್ಪಸಂಖ್ಯಾ ಕರಿಗೆ ಬಹು ದೊಡ್ಡ ರಕ್ಷಣೆ ಇದ್ದಿತು. ತಮಗೆ ನ್ನಾಯ 
ಸಿಕ್ಕಲಾರದೆನ್ನುವ ಅಳುಕು-ಅಂಜಿಕೆ ಅಲ್ಪ ಸಂಖ್ಯಾಕರಲ್ಲಿ ಇರಲೇ ಇಲ್ಲ. ಪ್ರಭುತೃದಿಂದ ತಮಗೆ ರಕ್ಷ 
ದವಾಗಲೂ ಇದೆಯೆನ್ನುವ ವಿಶ್ವಾಸ ಅವರಲ್ಲಿ ಇದ್ದಿತು. ಬಹುಸ ಸಂಖ್ಯಾಕರು ಅಲ್ಪಸಂಖ್ಯಾಕರ ತಲೆಯ 
ಮೇಲೆ ಮೆಣಸು ಅರೆಯುವುದಕ್ಕ ಅವಕಾಶ ಇರಲಿಲ್ಲ. ಚೈನರು ತಮಗೆ ಅನ್ಯಾಯವಾಗಿದೆಯೆಂದು ಹೇಳಿಕೊಂಡು 
ದೊರೆಯತನಕ ದೂರು ಒಯ್ದರು. ನ್ಯಾಯವನ್ನು ನ್ಯಾಯದ ಬಲದ ಮೇಲೆ ನಿರ್ಧರಿಸುತ್ತಿದ್ದರಲ್ಲದೆ 
ಜನರ ಸಂಖ್ಯಾಬಲ ನೋಡಿ ನಿರ್ಧರಿಸುತ್ತಿರಲಿಲ್ಲ. ಬಲ ಇದ್ದವನದೇ ನ್ಯಾಯ ಎನ್ನುವ ಮಾತನ್ನು 
ವಿಜಯನಗರದ ಅರಸರು ಹುಸಿಗೊಳಿಸಿ, ನ್ಯಾಯವನ್ನು ಆಧರಿಸಿ ಅವರು ನಿರ್ಣಯವನ್ನು ್ನಿ ಹೇಳುತ್ತಿದ್ದರು 


ಬುಕ್ಕರಾಯನು ಆಳುತ್ತಿದ್ದ ಕಾಲದಲ್ಲಿ ಜೈನ ಹಾಗೂ ರಾಮಾನುಜ ಮತಸ್ಥರಲ್ಲಿ ವ್ಯಾಜ್ಯ ಉಂಟಾಯಿತು. 
ಆ ರಾಜ್ಯದ ಇತಿಹಾಸದಲ್ಲಿ ತದೊಂದು ಸೆ೦ಸರೇಣೀಯ ಘಟನೆ. ಅಲ್ಪ ಸಂಖ್ಧಾ ಿಕರಾದ ತಮಗೆ ಅನ್ಯಾಯವೆಸಃ 
ಲಾಗುತ್ತಿದೆಯೆಂದೂ, ತಮ್ಮನ್ನು ತಾರತಮ್ಯ ದೃಷ್ಟಿಯಿಂದ ಕಾಣಲಾಗುತ್ತಿದೆಯೆಂದೂ ಅವರು ದೂರು 
ಹೊತ್ತು ಬುಕ್ಕ ದೊರೆಯ St ಜೋದರ: 


ಬಹುಸ ೦ಖ್ಯಾಕರು ಅಲ್ಲಸಂಖ್ಯಾಕರನ್ನು ತುಳಿಯಬಾರದೆಂದು ಅವನು ನಿಗಹಿಸಿದನು. ಈ ನಿರ್ಣಯವು 
ಅಲ್ಲಸಂಖ್ಯಾಕರ ಹಕ್ಕುಗಳ ತಾಮಪಟವೆನಿಸಿದೆ. ವ್ಯಕ್ತಿಗಳ ಧರ್ಮ ಏನೇ ಇರಲಿ-ಹಿಂದೂಗಳು, ಮುಸ್ಲಿಮರು 
ಕಿಸೀಯರು" ಒಂದೇ ಧರ್ಮಕ್ಕೆ ಸೇರಿದವರೆಂಬಂತೆ" ಶಾಂತಿ-ಸೌಹಾರ್ದಗಳಿಂದ ಬಾಳಿ ಬದುಕಿ ರು. ತಮ 
ಮುಸ್ಲಿಂ ಪ್ರುಜೆಗಳಿಗೋಸುಗ ವಿಜಯನಗರದ ಅರಸರು ರಾಜ್ಯಾದ್ಯಂತ ಅನೇಕ ಮಸೀದೆಗಳನ್ನು ಕಟ್ಟಿಸಿದರು 
ಮರೆತುಹೋದ ಆ ಸಾಮ್ರಾಜ್ಯವನ್ನು ಸಂದರ್ಶಿಸಿದ ಅನೇಕ ವಿದೇಶೀಯ ಪ್ರವಾಸಿಗಳು, ಆ ಸಾಮ್ರಾ ದಲ್ಲಿದ್ದ 
ಜಾತೀಯ ಸೌಹಾರ್ದವನ್ನು "ಧಾರ್ಮಿಕ ಸ ಸ್ವಾತಂತ್ರ್ಯವನ್ನು ಕುರಿತು ಮುಕ್ತಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. 
ಒಬ್ಬನೇ ದೇವರು, ಅನೇಕ ಹೆಸರು 


ಹೊಯಿಸಳರ ಕಾಲದಲ್ಲಿ ಒಂದು ಶಾಸನವು, ಆ ಕಾಲದಲ್ಲಿ ಜನರ ಉದಾರ ಮನೋಭಾವನೆಯನು 


ಕುರಿತು ಹೇಳುತ್ತದೆ. ಆ ಜನರಿಗೆ ಪ್ರತಿಯೊಂದು ಧರ್ಮವೂ ತಮ್ಮ ಧರ್ಮದಷ್ಟೆ. 
€ ಪ್ರೀಯ 
ಅನೇಕತೆಯಲ್ಲಿ `ಎಕತೆಯೆನು ನ್ನುವುದು ಅವರ ಜೀವನಸೂತ್ತವಾಗಿದ್ದಿತು. ಪಯ 


ಯಂ ಶೈವಾ ವಾಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ 
ಬೌದ್ದಾ ಬುದ್ದ ಇತಿ ಪಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ 
ಅರ್ಹಶ್ನೇತಿ ಹಜೆ ೈನಶಾಸನ ಮತಿಃ ಕರೇತಿ ಮೊ 
R ಸೋsಯಂ ತ್ಸು ವಿದಧಾತು ವಾಂಛಿತಫಲಂ ಶ್ರೀ ಕೇಶವೇಶ 
ೈವರು ಶಿವನೆಂದು, ವೇದಾಂತಿಗಳು ಬ್ರಹ್ಮನೆಂದು. ಬೌದ್ಧರು ಸಮರ್ಥರಾದ 
ಬುದನೆಂದು, ಪ್ರಮಾ 
pe ಕರ್ತ್ಯವೆಂದು, ಜೈನರು ಅರ್ಹನೆಂದು, Pek. ಭಂ 


೦ಸಕರು ಕರ್ಮ ವೆಂದು, ಯಾವನನು 
ಪಾಸನೆ ಮಾಡುವರೋ ಅಭಿನೇ ಆದ, ಈ ಶ್ರೀ ಕೇಶವನೆಂಬ 
ಮ ಮ 
sd ಶನು ನಿಮಗೆ ನಿಮ್ಮ ಇಷ್ಟಾರ್ಥವನ್ನು 


೪ಎ ಹ್ಗ 


ಪದಾ 


ಕನ್ನಡ ಜನರು ಧರ್ಮವಂತರೂ, ನೀತಿವಂತರೂ, ಸತ್ಯವಂತರೂ, ಇನ್ನೊಬ್ಬರ ಧಾರ್ಮಿಕ ಭಾವನೆಗಳನ್ನು 
ಗೌರವಿಸುವಂಥವರೂ ಆಗಿರುವರೆಂದು ಕ್ರಿ.ಶ. ೧೧೨೯ರ ಬಳ್ಳಿಗಾವಿಯ” ಶಾಸನವೊಂದು ಹೇಳುತ್ತದೆ. 
ಮೋಕ್ಷ ಸಾಧನೆ ಆಗಬೇಕಾದರೆ ಧರ್ಮವನ್ನು ಯಾವ ರೀತಿ ಆಚರಿಸಬೇಕೆನು ವುದನ್ನು ಆ ಶಿಲಾಶಾಸನ 
ನಮಗೆ ತಿಳಿಸಿಕೊಡುತ್ತದೆ. ಬಳ್ಳಿಗಾವಿಯ ನದು ಹರಿ, ಹರ, ಬ್ರಹ್ಮ ಜಿನ ಮತ್ತು ಬುದ್ಧನನ್ನು ಯಾವ 
ಅಡ್ಡಿ ಆತಂಕಗಳೂ ಇಲ್ಲದೆ ಪೂಜಿಸುತ್ತಿದ್ದರು. ಈ ಐದು ಧರ್ಮಗಳನ್ನು ಅವರು ಐದು ನದಿಗಳಿಗೆ 
ಹೋಲಿಸಿ, ಅವೆಲ್ಲವೂ ಒಂದೇ ಸಮುದ್ರದಲ್ಲಿ ಬೆರೆತು ಹೋಗುತ್ತವೆಯೆನ್ನುವುದನ್ನು ಅಲ್ಲಿಯ ಜನರು 
ಹೇಳುತ್ತಿದ್ದರು. ಅವು ಒಂದಕ್ಕೊಂದು ವಿರೋಧವಾಗಿರದೆ, ಒಂದಕ್ಕೊಂದು ಪೂರಕವಾಗಿದ್ದವು. ಈ ಭಾವನೆ 
ಯಿಂದೆ ಬದುಕಿದ ಅವರ ಮನಸ್ತು ಎಷ್ಟೊಂದು ಶ್ರೀಮಂತವಾಗಿದ್ದಿತೆನು ವುದನ್ನು ತೋರಿಸುತ್ತದೆ. 
ಎಲ್ಲ ಧರ್ಮಗಳೂ ಒಂದೇ 

ಕರ್ನಾಟಕದ ಜನರಿಗೆ ಯಾವ ಧರ್ಮವೂ ಪರಕೀಯವಾದುದಲ್ಲ. ತನ್ನ ಧರ್ಮದ ಕಾರಣದಿಂದ 
ಯಾವನೊಬ್ಬ ಮನುಷ್ಯನೂ ಪರಿತ್ಯಕ್ತನಾಗಿ ಇರಬೇಕಾದುದಿಲ್ಲ. ಬೇರೆ ಬೇರೆ ಧರ್ಮವನ್ನು ಆಚರಿಸುತ್ತಿದ್ದ 
ಒಂದೇ ಕುಟುಂಬವಾಗಿ, ಒಂದೇ ಮಾಳಿಗೆಯ ಅಡಿಯಲ್ಲಿ ಬದುಕಿದ್ದರೆನ್ನುವ ವಿಪುಲ ಉದಾಹರಣೆಗಳು 
ಕರ್ನಾಟಕದ ಇತಿಹಾಸದಲ್ಲಿ ನಮಗೆ ಸಿಕ್ಕುತ್ತವೆ. ಗಂಡ-ಹೆಂಡತಿ ಬೇರೆ ಬೇರೆ ಧರ್ಮಗಳಿಗೆ ಸೇರಿದ 
ನಿದರ್ಶನಗಳು ಕೂಡ ನಮಗೆ ಲಭಿಸುತ್ತವೆ. 


ಧಾರ್ಮಿಕ ಭಾವನೆಗಳು ಕರ್ನಾಟಕದಲ್ಲಿ ಒಂದೆಕ್ಕೊಂದು ತಿಕ್ಕಿ ಘರ್ಷಣೆಗೆ ತೊಡಗುವುದಿಲ್ಲ. ಆದರೆ 
ಒಂದರೊಡನೆ ಒಂದು ಸಹಕರಿಸಿ ಕೂಡಿ ಹೋಗಿ ಕೌತುಕದ ಕೆಲಸ ಮಾಡುತ್ತವೆ. ಧಾರ್ಮಿಕ ನಂಬುಗೆ 
ಹಾಗೂ ಶ್ರದ್ದೆಗಳನ್ನು ತೆಗೆದುಕೊಂಡರೆ, ಕರ್ನಾಟಕವು ಒಂದು ಸಂಕ್ಷಿಪ್ತ ಜಗತ್ತೇ ಆಗಿದೆ. ಶತಮಾನಗಳ 
ಉದ್ದಕ್ಕೂ ಈ ಔಂಬುಗೆ ಹಾಗೂ ಪರಂಪರೆಗಳನ್ನು ಸಣ್ಣ-ದೊಡ್ಡವರು ಬೆತೆಸಿ ಪರಿಪೋಷಣೆ ಮಾಡಿಕೊಂಡು 
ಬಂದಿದ್ದಾರೆ. ಮಾನವತೆಯ ಬೇರೆ ಬೇರೆ ಧರ್ಮಗಳನ್ನೇ ಪರಿಪಾಲಿಸಿಕೊಂಡು ಹೋಗುತ್ತಿರಬಹುದು. 
ಆದರೆ ಒಂದು ಸಾವಿರ ವರ್ಷದ ಹಿಂದೆ ಇದ್ದ ಕನ್ನ ಡಿಟಿ "ಆದಿಕವಿ ಪಂಪನಿಗೆ "ಜಲದಿವರೆಗೆ ಮನುಷ್ಯ 
ಕುಲ ಒಂದೇ ವಲಂ. 


ಬಸವೇಶ್ವರರ ಕಾಲದಲ್ಲಿ ಎಲ್ಲ ಬಗೆಯ ಜನರೂ ಒಂದೇ ಕೊಡೆಯ ಅಡಿಯಲ್ಲಿ ಬಂದು ನಿಂತರು. 
ವರ್ಣ ಭೇದವಿಲ್ಲದ ಸಮಾಜವನ್ನು ಅವರು ಸೃಷ್ಟಿಸಿದರು. ಹಾರುವ ಮೊದಲಾಗಿ ಶ್ರಪ ಚ ಕಡೆಯಾಗಿ 
ಎಲ್ಲರೂ ಶಿವಭಕ್ತರನಿಸಿದರು. 


ಇತಿಹಾಸದ ಉದ್ದಕ್ಕೂ ಧಾರ್ಮಿಕ ಸಹನೆ ಎನ್ನುವುದು ಕನ್ನಡಿಗರ ರಕ್ತದಲ್ಲಿ ಹರಿದುಕೊಂಡು ಬಂದಿದೆ. 
ಹಳೆಯ ಕಾಲವನ್ನು ಹಂದೆ ಸರಿಸಿ ನಾವು ಈಚೆಗೆ ಬರಿದರೂ. ಧಾರ್ಮಿಕ ಸಹಿಷ್ಣುತೆಯ ಒಂದೇ ರಸಪಾಕ 
ವನ್ನು ನಾವು ಕಾಣುತ್ತೇವೆ. ಟೀಪೂ ಸುಲ್ದಾನನ ಉದಾರತೆಯನ್ನು ಎತ್ತಿ ತೋರಿಸುವ ಒಂದು ಉದಾತ್ತ 
Fa ಇಲ್ಲಿ ಇದೆ. ಅವನ ಕಾಲದಲ್ಲಿ ಮರಾಠಾ ಸೈನಿಕರು ಶೃಂಗೇರಿಗೆ ಮುತ್ತಿಗೆ ಹಾಕಿ ಅದನ್ನು 
ಕೊಳ್ಳ ಹೊಡೆದರು. ಶಾರದಾ ವಿಗಹದ ಕೆಳಗೆ ಅಮೂಲ್ಯ ನಿಧಿ ಇಡಿಯೆಂದು ಬಗೆದು, ಆ ವಿಗಹವನ್ನು, 
ಕಿತ್ತೆಸ ದು, ಅಲ್ಲಿ ಬಗಿದು ನೋಡಿದರು. ದೇವಸ್ಥಾನಕ್ಕೆ ಧಕ್ಕೆ ಉಂಟುಮಾಡಿದರು. ಅಲ್ಲಿಯ ಶಂಕರಾಚಾರ್ಯ 
ಖೀಠದ ಜಗದುರುಗಳು ಮಂಗಳೂರಿಗೆ ಹೋಗಿ ಆಶ್ರಯ ಪಡೆದರು. 


ಟೀಪೂವಿನ ಔದಾರ್ಯ 

ಈ ಸಂಗತಿ ಟೀಪೂವಿಗೆ ತಿಳಿದೊಡನೆಯೇ ಶೃಂಗೇರಿಯ ದೇವಸ್ಥಾನವನ್ನು ಸರಿಪಡಿಸಿ, ವಿಗ್ರಹ 

ಷ್ಞಾಪನೆ ಮಾಡಿಸಿ, ಮಂಗಳೂರಿಗೆ ಮೇಣೆ ಕಳಿಸಿ, ಜಗದ್ಗುರುಗಳನ್ನು ೌರೆಕಳಿಸಿದ. "ನಮ್ಮ ರಾಜ್ಯದ 
TN ರಕ್ಷಣೆ ಇಲ್ಲವೆಂದು ಬೇರೆ ರಾಜ್ಯದಲ್ಲಿ ಇರುವುದು ಸರಿಯಲ್ಲ. ನಿಮಗೆ ಎಲ್ಲ ಬಗೆಯ ರಕ್ಷಣೆ 
ಒದಗಿಸಿಕೊಡುತ್ತೇನೆ” ಎಂದು ಅವನು ಅವರಿಗೆ 'ಬರೆಸಿ ಕಳಿಸಿದ್ದನು. ಹಿಂದೂಗಳ, ಗೋ ಬ್ರಾಹ್ಮಣರ ರಕ್ಷಕ 
ರೆಂದು ಹೇಳಿಕೊಳ್ಳುತ್ತಿದ್ದ ಮರಾಠರು, ಹಿಂದೂ ದೇವಾಲಯದ ಮೇಲೆ ಹಲ್ಲೆ ಮಾಡಿ ಅದನ್ನು ಅಪವಿತ್ರ 
ಗೊಳಿಸಿದ್ದರು. ಆದರೆ, ಇಸ್ಲಾಂ ಧರ್ಮದ ಟೀಪೂ ಹಿಂದೂ ಧಾರ್ಮಿಕ ಪರಂಪರೆಯ ಸಂರಕ್ಷಕನೆನಿಸಿದ. 
ಅವನು ಶೃಂಗೇರಿ ಮಠಕ್ಕೆ ಉಂಬಳಿ ಕೊಟ್ಟು ಬರೆದ ಅನೇಕ ಪತ್ರಗಳು ಸಿಕ್ಕಿವೆ. 


ಟೀಪೂ ಸುಲ್ತಾನನು 'ಶೀರಂಗಪಟ್ಟಣದಲ್ಲಿ ತನ್ನ ಮಸೀದೆಯ ಸಮೀಪದಲ್ಲಿಯೇ ಶ್ರೀರಂಗನಾಥಸ್ವಾಮಿ 
ದೇವಾಲಯವನ್ನು "ರಕ್ಷಿಸಿಕೊಂಡು ಬಂದಿದ್ದ Pape ಸಹಿಷ್ಣುತೆಯನ್ನು ಅವನು ತನ್ನ ತಂದೆ ಹೈದರ 


GM on 


ಅಲಿಯಿಂದ ಬಳುವಳಿಯಾಗಿ ಪಡೆದುಕೊಂಡು ಬಂದಿದ್ದ. ತನ್ನ ರಾಜ್ಯದ ಬೇರೆ ಬೇರೆ ದೇವಸ್ಥಾನಗ 

ಅವನು ಭೂಮಿಯನ್ನು ಕೊಡುವುದಲ್ಲದೆ, ಕಾಣಿಕೆಗಳನ್ನು ನೀಡಿದ್ದನು. 
ಆದಿಲ್‌ಶಾಹಿಗಳ ಒಬ್ಬ ಅಧಿಕಾರಿ, ಬೆಳಗಾವಿಯ ಸುಭೇದಾರ ರಣದುಲ್ಲಾಪಾ ಸಂಕೇಶರದಲಿಯ 

ಶಂಕರಾಚಾರ್ಯ ಮಠಕ್ಕೆ ಹೇರಳ ದತ್ತಿಗಳನ್ನು ನೀಡಿದುದನ್ನು ಹೇಳುವ ಶಿಲಾಶಾಸನ ಇದೆ. 


' ಹಿಂದೂ-ಮುಸ್ತಿಮರಿಗೆ ಒಂದೇ ಯಾತ್ರಾಸ್ಥಳ ¥ ] 

ಹಿಂದೂ-ಮುಸ್ಲಿಮರಿಬ್ಬರಿಗೂ ತಮ್ಮದೇ ಎಂದು ಸಾಧಿಸುವ ಒಂದು ಪವಿತ್ರ ಯಾತ್ರಾಸ್ಥಳ ಇದೆ. 
ಅದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಬಾಬಾ ಬುಡನ'ಗಿರಿ. ಆ ಸ್ಥಳ ತಮ್ಮದೇ ಎಂದು ಹಿಂದೂ: 
ಮುಸ್ಲಿಮರಿಬ್ಬರೂ ಭಾವೋದ್ರೇಕದಿಂದ ಹೇಳಿಕೊಳ್ಳುವಂಥ ಇನ್ನೊಂದು ಸ್ಥಳ ಭಾರತದಲ್ಲಿ ಬೇರೆ ಯಾವುದೂ 
ಇಲ್ಲ. ಬಾಬಾ ಬುಡನ್‌ಗಿರಿಗೆ ಪುರಾಣಗಳಲ್ಲಿ ಚಂದ್ರದ್ರೋಣವೆಂಬ ಹೆಸರಿದೆ. ಆದರೆ ಭಾರತಕ್ಕೆ ಕಾಫಿ ಬೀಜ 
ವನ್ನು ತಂದ ಮುಸ್ಲಿಂ ಸಂತ ಬಾಬಾ ಬುಡನ್‌ನ ಹೆಸರನ್ನು ಈ ಗಿರಿ ಹೇಳುತ್ತದೆ. ಒಂದು ಗುಹೆಯಲ್ಲಿ 
ಅವನ ಗೋರಿ ಇದೆಯೆಂದು ಮುಸ್ಲಿಮರು ಸಾಧಿಸಿದರೆ, ಅದು ದತ್ತಾತ್ರೇಯನ ಪೀಠವೆಂದು ಹಿಂದೂಗಳು 
ಹೇಳುತ್ತಾರೆ. ಈ ಸ್ಥಳವು ಮುಸ್ಲಿಮರಿಗೆ ದಕ್ಷಿಣದ ಮಕ್ಕಾ ಎನಿಸಿದೆ. ಇಲ್ಲಿಯ ಗವಿಯಲ್ಲಿ ಒಳಗೆ ಸೇರಿಕೊಂಡ 
ದತ್ತಾತ್ರೇಯನು ಪುನಃ ಅಲ್ಲಿಂದಲೇ ಹೊರಬಂದು ಲೋಕೋದ್ದಾರ ಮಾಡುತ್ತಾನೆಂದು ಹಿಂದೂಗಳು 
ನಂಬಿದ್ದಾರೆ. ದತ್ತಾತ್ರೇಯ ಪೀಠವೆಂದು ಹಿಂದೂಗಳು ಹೇಳುತ್ತಿರುವ ಸಮಾಧಿ ಇಲ್ಲವೆ ಸಿಂಹಾಸ 
ತಮ್ಮ ಸಂತ, ಹಜರತ್‌ ದಾದಾ ಹಯಾತ್‌ ಮೂರ್‌ ಖಲಂದರ್‌ರದೆಂದು ಮುಸ್ಲಿಮರು ಹೇಳುತ್ತಾರೆ. 


ದತ್ತಾತ್ರೇಯ ಎನ್ನುವ ಹೆಸರೇ ಅಪಭ್ರಂಶಗೊಂಡು ದಾದಾ ಹಯಾತ್‌ ಮೂರ್‌ ಖಲಂದರ್‌ ಆಗಿದೆಯೆಂದು 
ಕೆಲವರು ಮುಗ್ಗ ವಿವರಣೆ ನೀಡುತ್ತಾರೆ. ಅಲ್ಲಿ ಮೇಲ್ಲಡೆಯಲ್ಲಿ ದಕ್ಷಿಣಕ್ಕೆ ಸ್ವಾಮಿಯ ಮಠ ಇದೆ. ಅದನು 
ಇಕ್ಕೇರಿಯ ರಾಣಿ ಚೆನ್ನಮ್ಮಾಜಿ ಕಟ್ಟಿಸಿದಳೆಂದು ಹೇಳುತ್ತಾರೆ. ಈ ಸ್ವಾಮಿಯ ಹೆಸರು ಸಯ್ಯದ್‌ ಮ ) 
ಶಾಹು ಖಾದ್ರಿ ಸಜ್ಜದೇ ಎಂದು ಆತನಿಗೆ ಗಡ್ಡ ಇದೆ. ಅವನು ಬಿರುದು ಶ್ರೀ ದತ್ತಾತ್ರೇಯ ಸ್ವಾಮೀ, ಬಾಬಾ 
ಬುಡನ್‌ ಸ್ವಾಮೀ ಜಗದ್ಗುರು ಎಂದು. "ಈಶ್ವರ ಅಲ್ಲಾ ತೇರೆ ನಾಮ್‌' ಎನ್ನುವ ಗಾಂಧೀ ಬೋಧೆಯ ಸ 
ವನ್ನು ನಾವು ಬಾಬಾ ಬುಡನ್‌ಗಿರಿಯಲ್ಲಿ ಕಾಣುತ್ತೇವೆ. 
ಧರ್ಮಸ್ಥಳದ ಮಾದಣ 

ಧಾರ್ಮಿಕ ಸಹಿಷ್ಣುತೆಯ ವಿಚಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೂರಿಸುವ ಇನ್ನೊಂದು ಜಿಲ್ಲ 
ಕರ್ನಾಟಕದಲ್ಲಿಯೇ ಏಕೆ, ಭಾರತದಲ್ಲಿಯೇ ಇದ್ದಿರಲಾರದು. ಧರ್ಮಸ್ಥಳದ ಮಂಜುನಾಥ ದೇವಾಲಯ ನ್ನು 
ನಾವು ಒಂದು ದೃಷ್ಟಾಂತವಾಗಿ ತೆಗೆದುಕೊಳ್ಳಬಹುದು. ಮಂಜುನಾಥ ಶೈವ ದೇವರು. ಅದು ಮಂಜುಶ್ರೀ 
ಎಂಬ ಬೌದ್ಧ ಹೆಸರಿನಿಂದ ಬಂದಿದೆ. ಅಲ್ಲಿಯ ಪೂಜಾರಿಗಳು ವೈಷ್ಣವರು. ಅದರ ಧರ್ಮಾಧಿಕಾರಿ 
ಜೈನರು. ಕುಕ್ಕೇ ಸುಬ್ರಹ್ಮಣ್ಯದಲ್ಲಿರುವ ಶೈವ ದೇವಾಲಯದ ಪ್ರಾಂಗಣದಲ್ಲಿ ಮಾಧ್ವ ವೈಷ್ಣವ ಮಠ ಇದೆ. 

ಬೆಳಗಾವಿ ಜಿಲ್ಲೆಯಲ್ಲಿ ಧಾರ್ಮಿಕ ಸಹಿಷ್ಣುತೆಯ, ಜಾತೀಯ ಸಾಮರಸ್ಥದ ಮೂರು ದಷಾಂತಗಳಿವೆ. 
ಅಥಣಿಯಲ್ಲಿ ಮುಸ್ಲಿಮನೊಬ್ಬನು ಗಣಪತಿ ಮಂದಿರ ಕಟ್ಟಿಸಿದ್ದಾನೆ. ಗೋಕಾಕ ತಾಲೂಕಿನ ಸುಣದೋಯಲ್ಲಿ 
ಒಂದು ಹಿಂದೂ ದೇವಾಲಯ ಇದೆ. ಅದರ ಮೇಲ್ವಿಚಾರಕರು, ವಿಶ್ವಸ್ಥರು ಮುಸ್ಲಿಮರೇ ಆಗಿದ್ದಾರೆ. 
ಗೋಕಾಕ ತಾಲೂಕಿನ ಸಾವಳಗಿಯಲ್ಲಿ ಒಂದು ವೀರಶೈವ ಮಠ ಇದೆ. ಅದಕ್ಕೆ ಹಿಂದೂಗಳೂ ಮುಸಲಾನರೂ 
ಕೂಡಿಯೇ ನಡೆದುಕೊಳ್ಳುತ್ತಾರೆ. ಆ ಮಠದ ಕಟ್ಟೋಣವು ಮುಸ್ಲಿಮರ ಗೋರಿಯ ಆಕಾರದಲ್ಲಿ ಇಬ. ೬ 
ಮಠದ ಪೀಠಾಧಿಕಾರಿಗಳು ಇನ್ನುಳಿದ ವೀರಶೈವ ಸ್ವಾಮಿಗಳಂತೆ ಕ್ಕಾವಿ ಬಟ್ಟಿ ಧರಿಸುವುದಿಲು. ಆದರೆ 
ಮುಸ್ಲಿಂ ಪೀರಾಗಳು ತೊಡುವ ಹಸಿರು ಬಟ್ಟೆಯನ್ನು ತೊಡುತಾರೆ. 6 . 


ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಫಕೀರಸ್ವಾಮಿ ಮಠ ಇದೆ. ಅದು ಹಿಂದೂಗಳಿಗೂ ಪಿಯ 


ಮುಸ್ಲಿಮರಿಗೂ ಪ್ರಿಯ. ಅದು ಎರಡೂ ಕೋಮುಗಳ ಜ 
ಏಕತೆಯ ಸಂಕೇತವಾಗಿ ಆ ಮಠ ಇದೆ ನರನ್ನೂ ಆಕರ್ಷಿಸುತ್ತದೆ. ಹಿಂದೂ-ಮುಸ್ಲಿಂ 
ಇದೆ. ಅಲ್ಲಿಯ ವೀರಶೈವ ಸ್ವಾಮಿಗಳು ಕೂಡ ಸಾವಳಗಿಯ ಸಾಮಿಗಳಂ: 
ಹಸಿರು ಬಟ್ಟೆಯನ್ನೇ ಧರಿಸುತ್ತಾರೆ. fy - 
ಅಲ್ಲಮ ಪ್ರದ 
ನಾವು ಬೀದರಿಗೆ ಹೋದರೆ ಅದರ ಹೊರವಲಯದಲಿ ಒಂದಡೆ 
ಣಾ N ನ ಗ 
ಕಾಣುತ್ತೇವೆ. ಆ ಗುಂಬಜಗಳ ಬಾಗಿಲ ಮೇಲೆ, ಅಲಮನನು ಸತ ಎರಡು ಗುಂಬಜಗ 
ಹ «x Eo ಸುವಂತೆ ಅಲ್ಲಮ ಪ್ರಸೀದ ಮು 


ಬರೆದಿದ್ದಾರೆ. ಅಲ್ಲಾ ಎಂಬುದಕ್ಕೆ ಬದಲಾಗಿ, ವೀರಶೈವ ಶರಣ ಶೇಷ್ಠನೆನಿಸಿದ ಅಲ್ಲಮನು ಹೇಗೆ ಬಂದಿತನುವದ 


೬ 


. ಯಕ್ಷ ಪ್ರಶ್ನೆಯಂತೆ ಉತ್ತರ ಹೇಳುವುದಕ್ಕೆ ಕಠಿಣವೆನಿಸಿದೆ. ಎಷ್ಟು ಯೋಚಿಸಿದರೂ ಆ ಹೆಸರಿನ ಗಹನ 

ಗೂಢವನ್ನು ಭೇದಿಸುವುದಕ್ಕೆ ಆಗುವುದಿಲ್ಲ. ಅಲ್ಲಾ, ಅಲ್ಲಮಾ ಒಂದೇ ಆಗಿರುವುದು ಸಾಧ್ಯವಾಗಿರಲಾರದು. 

ಆ ಬರೆಹ ಅಲ್ಲಿ ನಿರಖಾಮ "ರಾಜದ ಮೇಲೆ ಪೊಲೀಸ : ಕ್ರಮ ಜರುಗಿಸಿದ ನಂತರವೇ ಬಂದಿರಬಹುದೆಂದು 

| ತರ್ಕಿಸುವವರು ಇದ್ದಾರೆ. ಆದರೆ” ಆ ತರ್ಕದಲ್ಲಿ ಸತ್ಯಾಂಶವಿಲ್ಲ. ಯಾಕೆಂದರೆ ಆ ಬರೆವಣಿಗೆ ನಮ್ಮ ನೆನಪು 
ಹರಿದು ಹೋಗುವ ಕಾಲದ ಹಿಂದಿನಿಂದಲೂ ಇದೆ" ಆ ದರ್ಗಾದ ಉರುಸು ಆರಂಭಗೊಳ್ಳಬೇಕಾದರೆ, 
ಅಲ್ಲಿಂದ ೪೫ ಕಿಲೋಮೀಟರ್‌ ದೂರದಲ್ಲಿರುವ ಒಂದು ಹಳ್ಳಿಯ ಒಬ್ಬ ಜಂಗಮನ ಮನೆಯಿಂದ 
ಒಂದು ಜ್ಯೋತಿ ಬರಬೇಕು. ಅದು ಬಂದನಂ೦ತರವೇ ಎಲ್ಲ ಧಾರ್ಮಿಕ ವಧಿಗಳೂ ನೆರವೇರುತ್ತವೆ. ಇದು 
ಪೂರ್ವಕಾಲದಿಂದ "ಇಲ್ಲಿಯವರೆಗೂ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. 


ಅದೇ ಬೀದರ ಜಿಲ್ಲೆಯ ಹುಮನಾಬಾದದಲ್ಲಿ ಒಂದು ವಿಸ್ಮಯಕಾರಕ ಸಂಗತಿ ನಡೆಯುತ್ತಿತ್ತು. 
ಅದನ್ನು ಅಲ್ಲಿಯ ಜನರು ಇಂದಿಗೂ ನೆನೆಯುತ್ತಾರೆ. ಅದನ್ನು ಹೇಳುತ್ತ ಸಂತೋಷಗೊಳ್ಳುತ್ತಾರೆ. ಅಲ್ಲಿ 
ಪ್ರತಿ ಬ್ಲ ವೀರಭದ್ರೇಶ್ವರ ರಥೋತ್ಸವ ನಡೆಯುತ್ತದೆ. ಆ ರಥೋತ್ತವೆ' ನಡೆಯುವಾಗ ಹೈದರಾಬಾದದ 
ನಿರಾಮರು ಅಲ್ಲಿಗೆ ಬರಲೇಬೇಕು. ಅವರು ರಥದೆ' ಮಿಣಿಗೆ ಮೊದೆಲು ಕೈ ಹಚ್ಚಿ ಕ: ಮೇಲೆಯೇ 
ರಥ ಮುಂದಕ್ಕೆ ಹರಿದು ಹೋಗಬೇಕು. 


RRR ಹೋಗಿ ಸಕ್ಕರೆ “ಊದಿಸಿಕೊಂಡು” ಬರುವುದನ್ನು ಹಿಂದೂಗಳು ಮಾಡುತ್ತಿರುವುದನ್ನು 
ನಾವು ಒಂದಲ್ಲ ಒಂದು ಊರಿನಲ್ಲಿ ರಾಜ್ಯದ ತುಂಬೆಲ್ಲ ಕೇಳುತ್ತಿದ್ದೇವೆ. ಮೊಹರಂ ಬಂದರೆ ತಾಜಿಯಾಗಳಿಗೆ 
ಹಿಂದುಗಳೂ ಹೆಗಲು ಕೊಡುವುದನ್ನು "ನಾವು ಕಂಡಿದ್ದೇವೆ. 'ಹುಲಿಯನ್ನು ನೋಡದಿದ್ದ ಮಕ್ಕಳೆಲ್ಲರೂ 
ಮೊಹರಂ ಹುಲಿಗಳನ್ನು ನೋಡಿ, ಹುಲಿಯನ್ನು ನೋಡಿದ ಸಂತೋಷವನ್ನು ತಮ್ಮ ಮನಸಿಗೆ ಹಚ್ಚಿಕೊಂಡಿದ್ದಾರೆ. 


ಶರೀಫ ಸಾಹೇಬರು 

ಒಂದುನೂರು ವರ್ಷಗಳಷ್ಟು ಹಿಂದೆ ಧಾರವಾಡ ಜಿಲ್ಲೆಯ ಶಿಶುವಿನಹಾಳದಲ್ಲಿ ತತ್ತ ಹ್ನಾನಿ ಕವಿಯೊಬ್ಬ 
ಆಗಿಹೋದ. ಶರೀಫ ಸಾಹೇಬರ: ಹೆಸರನ್ನು ಕೇಳಿ ಅರಿಯದ ಕನ್ನಡಿಗನಿಲ್ಲ. ಅವರ ತತೆ ತ್ತ್ವಜ್ಞಾನದ ಪದಗಳು 
ಹೆಚ್ಚು ಜನರಿಗೆ ಹಿಡಿಸಿವೆ. ಅವರ ತತ್ತ ಖ್ಹಾನ ತಿಳಿಯದಿದವರೂ ಕೂಡ, ಅವರ ಮಾತಿನ 
ಗಾರುಡಿಗೆ ಮರುಳಾಗಿದ್ದಾರೆ. ಮುಸ್ಲಿಂ ಆಗಿ ಜನ್ಮವೆತ್ತಿದ [se ಶರೀಫರು ಸೂಫಿ ಸಂತರ ಮಾದರಿಯಲ್ಲಿ 
ಬೆಳೆದರು. ವೈರಾಗ್ಯದ ಹಾದಿಯನ್ನು ಮೆಚ್ಚಿಕೊಂಡ ಅವರು ಗೋವಿಂದಭಟ್ಟರನ್ನು ಗುರುವಾಗಿ ಸ್ಪೀಕರಿಸಿ 
ಶೈವ ದೈವದ ಆರಾಧಕರಾದರು. ಅವರ ತತ್ತ್ವ ಪದಗಳು ಅಧ್ಯಾತ್ಮದಲ್ಲಿ ವ ಏರಿದ ಎತ್ತರವನ್ನು 
ತೋರಿಸಿಕೊಡುತ್ತವೆ. ಅವರ ಪದಗಳು ಹಿಂದೂ-ಮುಸ್ತಿಮರಿಬ್ದರ ಹೃದಯದ ಮೇಲೆ ಅಚ್ಚೊತ್ತಿದಂತೆ 
ಮೂಡಿಕೊಂಡಿವೆ: ಅವರು ಬದುಕಿದ ಅನುಭಾವದ ಜೀವನವು ಹಂದೂ-ಮುಸ್ತಿಮರಿಬ್ದರಿಗೂ ಆದರ್ಶವೆನಿಸಿದೆ. 
ಅವರ ಪುಣ್ಯತಿಧಿಯಂದು ಒಂದು ಜಾತ್ರೆಯೇ ನೆರೆಯುತ್ತದೆ. ಹಿಂದೂ-ಮುಸ್ತಿಮರಿಬ್ಬರೂ ಅದರಲ್ಲಿ 
ಪಾಲ್ಗೊಳ್ಳುತ್ತಾರೆ. 


ಬೀದರ್‌ ನಗರದಿಂದ ಮೂರು ಕಿಲೋಮೊೂಟರ್‌ ದೂರದಲ್ಲಿ ನಾನಕ ಮುರಾ ಇದೆ. ಗುರುನಾನಕರು 
ತಮ್ಮ ನೂತನ ಧರ್ಮವನ್ನು ಸ್ಥಾಪಿಸಿದ ಮೇಲೆ, ಆ ಧರ್ಮ. ತತ್ತ್ವಗಳನ್ನು ಬೋಧಿಸುತ್ತ ಬೀದರಿಗೆ 
ಬಂದು, ನೀರು ಒಸರುವ ಆ ಸ್ಥಳದಲ್ಲಿ ಸ್ಪಲ್ಪ ಕಾಲ ನೆಲೆನಿಂತರು. ಅಂದಿನಿಂದ ಅದು ಶೀಖರಿಗೆ, ಹಿಂದೂ 
ಗಳಿಗೆ ಮುಸ್ಲಿಮರಿಗೆ ಹಾಗೂ ಇನ್ನು: ಳಿದ ಜನರಿಗೆ ಪವಿತ್ರ ಯಾತ್ರಾಸ್ಥಳವೆನಿಸಿದೆ. 


ಅಚ್ಚರಿಪಡುವ ಸಂಗತಿಯೆಂದರೆ, ಗುರುನಾನಕರು, ದೇಶವನ್ನು. ಸಂಚರಿಸುತ್ತ ಬೀದರಿಗೆ ಬಂದರು; 
ಬೀದರದವರೇ ಆದ, ಹುಮನಾಬಾದ ತಾಲೂಕಿನ ಚಳಕಾಪುರದ ಸಿದ್ಧಾರೂಢರು, ದೇಶ ಸಂಚರಿಸುವು 
ದಕ್ಕೋಸುಗ ಬೀದರದಿಂದ ಹೊರಬಿದ್ದರು. ಗುರುನಾನಕರು ಹೇಗೆ ಜಾತೀಯ ಸೌಹಾರ್ದವನ್ನು ತಂದರೋ 
ಹಾಗೆ" ಸಿದ್ಧಾರೂಢರು ಧಾರ್ಮಿಕ ಸ ಸಹಿಷ್ಟುತೆಗೆ ಕಾರಣರೆನಿಸಿದರು. ಸರ್ವ ಜನರನ್ನು ಆಕರ್ಷಿಸುವ "ಸೂಜಿಗಲ್ಲಿನ 
ಸತ್ತ್ವ ಸಿದ್ಧಾರೂಢರಲ್ಲಿ ಇದ್ದಿತು. 
ನ ಸೆ 

ಶೀರ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಮಹಿಮಾನ್ನಿತ ವ್ಯಕ್ತಿಯೊಬ್ಬರು ಆಗಿಹೋದರು. 
ಅವರಿಗೆ ಜನರಲ್ಲಿಯ ಜಾತಿ ಕೋಮುಗಳ ವ್ಯತ್ಯಾಸ ಸವೇ ಕಾಣುತ್ತಿರಲಿಲ್ಲ. ಅನೇಕ ಬಗೆಗಳಿಗೆ ಸೇರಿದ 
ಜನರೆಲರೂ ಅವರಿಗೆ ಒಂದೇ ಬಗೆಯಾಗಿ ಕಾಣುಶಿದ್ದರು. ಅವರು. ಜನರ ಬಣ್ಣ, ವೇಷ, ಭಾಷೆ, ಜಾತಿ 


ರಚ ಅ ೭ 


y ಸ್ವಾಮಿಗಳ ಸ್ಟಾಮಿ 


ಯಾವುದೊಂದನ್ನೂ ಗಮನಿಸುತ್ತಿರಲಿಲ್ಲ. ಹಂದೂಗಳೆಂದರೆ ಒಂದೇ ಬಗೆಯಲ್ಲ, ನಾನಾ ಬಗೆಗಳು. 
ಹಿಂದೂಗಳನ್ನು, ಮುಸ್ಲಿಮರನ್ನು ವರು ಒಂದೇ ಬಗೆಯಾಗಿ ನೋಡುತ್ತಿದ್ದರು. ಅವರ ಬಳಿಗೆ 
ಜಾತಿಯ ಜಂಗುಳಿಯೇ ಹರಿದು ಬರಲಿ, ಅವರನ್ನು ಕಂಡಾಗಲೆಲ್ಲ ಅವರು "ಅಹಾ, ಎಷ್ಟು 
ಎಂದು ಉದ್ದಾರ ತೆಗೆಯುತ್ತಿದ್ದರು. ಎಲ್ಲ ಬಣ್ಣಗಳೂ ಬಳಿ ಬಣ್ಣದಲ್ಲಿ 'ಲೀನಗೊಂಡಿರುತ್ತವೆ. ಅದೇ ರೀತಿ, 
ಒಂದು ಎತ್ತರಕ್ಕೆ ಹೋದವರಿಗೆ | ಜನರೆಲ್ಲರೂ ಒಂದೇ ಬಗೆಯಾಗಿ ಕಾಣುತ್ತಾರೆ. ಅಥಣಿಯ ಮುರುಘೇ 
ಶಿವಯೋಗಿಗಳು ಜಾತಿ-ಭೇದ ಇಲ್ಲದಂತೆ ಎಲ್ಲರನ್ನೂ ಆಕರ್ಷಿಸುತ್ತ ಎಲ್ಲರ ಬದುಕಿನಲ್ಲಿಯೂ 
ಹೋಗಿದ್ದರು. 

ಇದು ಸರ್ವೋದಯವನ್ನು ಸಾರಿ, ಸರ್ವರೊಳಗೆ ಬೆರೆತುಹೋದ ಸಾಧು-ಸಂತರ, ಶರಣ ಶ್ರೇಷ್ಠರ, 
ದಾಸವರೇಣ್ಕರ ನಾಡು. ಇಲ್ಲಿ ಗೌತಮ ಬುದ್ಧರು, ಮಹಾವೀರರು, ಮಹಮ್ಮದ ಪೈಗಂಬರರು, ಶಂಕ 
ರರು. ಬಸವೇಶ್ವರರು, ಗುರುನಾನಕರು” ಎಲ್ಲರೂ ವಂದ್ಯರು, ಎಲ್ಲರೂ" ಪೂಜ್ಯರು. ತಂತಮ್ಮ ಮತ 
ಸಂಪ್ರದಾಯಗಳನ್ನು ಆಚರಿಸುತ್ತ ಎಲ್ಲರೂ ಒಂದಾಗಿ ಕಲೆತು ಹೋಗುವ ಫೌತುಕವನ್ನು ನಾವು py 
' ನಾಡಿನಲ್ಲಿ ಕಾಣುತ್ತೇವೆ. 


ಈ ನಾಡಿನ ಬೋಧೆ ಹಾಗೂ ಬದುಕನ್ನು ಕ್ರೋಡೀಕರಿಸಿ ಹೇಳುವ ಒಂದು ಮಾತು ಪವಿತ್ರಾತ್ಮರಾದ, 
ಸ್ವಾಮಿಗಳ ಸ್ಥಾಮಿಗಳೆನಿಸಿದ ಧಾರವಾಡ ಮೃತ್ಯುಂಜಯ ಮಹಾಸ್ವಾಮಿಗಳ ತುದಿನಾಲಗೆಯ ಮೇಲೆ 
ಯಾವಾಗಲೂ. ಇರುತ್ತಿತ್ತು. "ಪ್ರತಿಯೊಬ್ಬನೂ ಸ್ವಧರ್ಮದ ಬಗೆಗೆ ಪ್ರೀತಿಯನ್ನು ಪರಧರ್ಮಗಳ ಬಗೆಗೆ 
ಸಹಿಷ್ಣುತೆಯನ್ನು ಹೊಂದಿರಬೇಕು. 


ಅವರ ಈ ಉಪದೇಶವು ಹೊಯಿಸಳರ ಕಾಲದ ಶಿಲಾಶಾಸನದ ಮಾತನ್ನು ನೆನಪಿಗೆ ತಂದುಕೊಡುತ್ತದೆ: 
“ನೀವು ನಿಮ್ಮ ನಿಮ್ಮ ಇಷ್ಟದೈವದ ಮೂಲಕ ಸಲ್ಲಿಸುವ ಪೂಜೆಯು ಪರಮಾತ್ಮನಿಗೆ ಸಲ್ಲುತ್ತದೆ”. “ಏಕಂ ಸತ್‌ 
ವಿಪ್ರಾಃ ಬಹುಧಾ ವದಂತಿ” ಎಂಬ ಬೋಧೆಯನ್ನು ಬದುಕಿ ಬೆಳೆದ ದೇಶ ಇದು. ದೇಶಕ್ಕೇ ಅನ್ವಯಿಸುವ 
ಆ ಮಾತು ಕರ್ನಾಟಕದ ಮಟ್ಟಿಗೆ ಹೆಚ್ಚು ಸತ್ಯವೆನಿಸಿದೆ. ಸುರಮ್ಯವಾದ ದೃಶ್ಯವನ್ನು ತೋರಿಸುವ ಬಣ್ಣದ 
ಗೋಲಕದಂತೆ ಈ ನಾಡು ಇದೆ. ಎಲ್ಲ ಧರ್ಮಗಳನ್ನು ದರ್ಶನಗಳನ್ನು ಸಹನೆ ಸಹಿಷ್ಣುತೆಗಳಿಂದ ಕಂಡ 
ಈ ನಾಡಿನಲ್ಲಿ ವಿಶ್ವ ಮಾನವನ ಅವತಾರವಾಗಬೇಕಾಗಿದೆ. ಅನೇಕ ಹೆಸರುಗಳಿಂದ ಸಂಬೋಧಿತವಾದ ಆ' 
ಪರಾತ್ತರ ಶಕ್ತಿ ಬಂದೇ ಎಂಬುದನ್ನು ಇಲ್ಲಿಯ ಜನರು ಶತಮಾನಗಳಿಂದಲೂ ತಮ್ಮ ಜೀವನದಲ್ಲಿ 
ತೋರಿಸಿಕೊಟ್ಟಿದ್ದಾರೆ. “ಅರಿತರೆ 74 ಮರೆತರೆ ಮಾನವ” ಎನ್ನುವ ಬೋಧೆಯನ್ನು ಅಪರು ಬದುಕಿಸಿ 
ಕೊಂಡು ಬಂದಿದ್ದಾರೆ. ಅವರು ಏರಿದ ಆ ಎತ್ತರಕ್ಕೆ ಏರುವುದೇ ಇಂದಿನವರ, ಮುಂದಿನವರ ಜೀವನದ 
ಗುರಿ ಎನಿಸಬೇಕು. * 


§ ನು ಹಿಂದಿರುಗಿ ಒಂದು ವಾರವಾಯಿತು.. ಇಷ್ಟು ದಿನ. 
ಆಯಿತು. ಅದರಲ್ಲಿ ನಿಮ್ಮ "ಪ ಪ ಮಾಸಪ್ರಿ 


ಘೊ “ik a 


K ಹ ತಗ ಇಂಥ ಚುರುಕಾದ ಹ ್ಥ 
ಕ 


ಶಿವಸುಂದರ್‌ 


ಪ್ರಜಾತಂತ್ರ V/s ಕೋಮುವಾದ 


ಈ ಬಾರಿಯ ಬ್ಯಾಟಲ್‌ ಫಾರ್‌ ಬಾಬಾ ಬುಡನ್‌ಗಿರಿ ಪ್ರಾರಂಭವಾಗಿದೆ, ಈ ನಾಡಿನ ಪ್ರಜಾತಂತ್ರವಾದಿಗಳು 
ಮತ್ತು ಕೋಮುವಾದಿಗಳ ನಡುವೆ ಸಮರ ರೇಖೆ ಎಳೆಯಲ್ಪಟ್ಟಿದೆ. ಮತ್ತೆ ದತ್ತಮಾಲೆ, ದತ್ತಜಯಂತಿ 
ಎಂಬ ಹುಸಿ ಧಾರ್ಮಿಕ ಆಚರಣೆಗಳು ಚಿಕ್ಕಮಗಳೂರಿನ ಮತ್ತು" ಕರ್ನಾಟಕದ ನೆಮ್ಮದಿ ಕೆಡಿಸಲಿವೆ. ಆದರೆ 
ಕಳೆದ ನಾಲ್ಕು ವರ್ಷಗಳಿಂದ ಕರ್ನಾಟಕ ನೋಮು ಸೌಹಾರ್ದ ವೇದಿಕೆ ಇತರ ಪ್ರಗತಿಪರ ಶಕ್ತಿಗಳೊಂದಿಗೆ 
ಳ್ಳ ಜೋಡಿಸಿ" ಈ ನಾಡನ್ನು ಗುಜರಾತ್‌ ಮಾಡಲು ಹೊರಟಿರುವ ಘ ಫ್ಯಾಸಿಸ್ಟ್‌ ಶಕ್ತಿಗಳ rR ರಾಜಕೀಯವಾಗಿ, 
ಸೈದ್ಧಾಂತಿಕವಾಗಿ ನಡೆಸಿರುವ ಹೋರಾಟಗಳು ಧರ್ಮದ ಮುಸುಕಿನಲ್ಲಿರುವ ಸಂಘ ಪರಿವಾರದ ಹುನ್ನಾರಗಳು 
ಹೆಚ್ಚು ಕಡಿಮೆ ಬಯಲಿಗೆಳೆದಿವೆ. ಹೀಗಾಗಿ ದತ್ತಪೀಠದ ಹೆಸರಿನಲ್ಲಿ ಉನ್ಮಾದ ಕೆರಳಿಸುವಲ್ಲಿ ಮೊದಲಿನಷ್ಟು 
ಯಶಸ್ವಿಯಾಗದಿದ್ದರೂ ಅದರ ಅಪಾಯ ಮಾತ್ರ ಸಂಪೂರ್ಣ ಮರೆಯಾಗಿಲ್ಲ. ಅಲ್ಲದೆ ಈ ಬಾರಿ 
ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಿಜೆಪಿ ಅಧಿಕಾರದಲ್ಲಿದೆ. ಅವರ ಈ ಣದ ಶಾಸಕರು 
ಗೆದ್ದು ಬಂದಿದ್ದೇ "ದತ್ತ ಪೀಠ ವಿಮೋಚನೆ'ಯ ಅಜೆಂಡಾವನ್ನು: ಮುಂದಿಟ್ಟುಕೊಂಡು..... ಹೀಗಾಗಿ ಅವರೆ 
ಅಧಿಕಾರದಲ್ಲಿರುವಾಗಲೂ ವಿಜೃಂಭಣೆಯಿಂದ ದತ್ತಮಾಲೆ, ಶೋಭಾಯಾತ್ರೆ, "ದತ್ತ ಜಯಂತಿ ನಡೆಸಲಾರದೇ 
ಹೋದಲ್ಲಿ 'ಅವರಿಗೆ ಮುಂದಿನ ಬಾರಿ ಚುನಾವಣೆ ಎದುರಿಸುವುದು ಕಷ್ಟವಾಗಲಿದೆ. ಏಕೆಂದರೆ ಕಳೆದ 
ಐದು ಮ ರ್ಷದಲ್ಲಿ ಬರೀ ಕಾಂಗೆಸ್‌ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೋರ್ಟ್‌ ಆದೇಶಗಳನ್ನು ಉಲ್ಲಂಘಿಸಿ 
ದತ್ತ ಜಯಂತಿಗೆ ಅವಕಾಶ ಕೊಟ್ಟಿದೆ. "ಎಸ್‌ «ಎಂ.ಕೃಷ್ಣ ಸ ಸರಕಾರ ಅಧಿಕಾರದಲ್ಲಿದ್ದಾಗ ಆಗಿನೆ ಉಸ್ತುವಾರಿ 
ಮಂತ್ರಿ ಡಿ.ಬಿ. ಚಂದ್ರೇಗೌಡರೇ ನೇರವಾಗಿ ಹೋಮ ಹವನಗಳಲ್ಲಿ ಭಾಗವಹಿಸಿ ಕಾನೂನು ಬಾಹಿರ ದತ್ತ 
ಪೀಠ ಉತ್ಸವಗಳಿಗೆ. ಮಾನ್ಯತೆ ತಂದುಕೊಟ್ಟಿದ್ದರೆ ೨೦೦೩ರಲ್ಲಿ” ಇದೇ ಸರಕಾರ ಸಂಘ ಪರಿವಾರಕ್ಕೆ 
ಕಾನೂನು 'ಉಲ್ಲಂಫಿಸಲು ಸಂಪೂರ್ಣ ಅವಕಾಶ ಕೊಟ್ಟು ಜಾತ್ಯತೀತವಾದಿಗಳನ್ನು ಜೈಲಿಗೆ ಅಟ್ಟಿತ್ತು. 


೨೦೦೪ರಲ್ಲಿ ಚುನಾವಣೆ ನಡೆದು ಕಾಂಗೆಸ್‌ ಮತ್ತು ಜನತಾದಳ ಸಮ್ಮಿಶ್ರ ಸರಕಾರವು ಅಧಿಕಾರಕ್ಕೆ 
ಬಂದ ಸಂದರ್ಭದಲ್ಲಿ ಕೋಮುಸೌಹಾರ್ದ ವೇದಿಕೆ ಮತ್ತು ಇತರ ಪ್ರಗತಿಪರ ಶಕ್ತಿಗಳು ರಾಜ್ಯಾದ್ಯಂತ 
ನಡೆಸಿದ ವಿಸ್ನತ ಹೋರಾಟ ಸೃಷ್ಟಿಸಿದ ಒತ್ತಡಗಳ ಪರಿಣಾಮವಾಗಿ ಕರ್ನಾಟಕ ಸರಕಾರ ಮೊಟ್ಟಮೊದಲ 
ಬಾರಿಗೆ ಅಲ್ಲಿ ಕೋರ್ಟ್‌ ಆದೇಶವನ್ನು ಜಾರಿಗೊಳಿಸಿತು. ಕಾನೂನುಬಾಹಿರವಾಗಿದ್ದ ಶೋಭಾಯಾತ್ರೆ 
ಮತ್ತು ದತ್ತ ಜಯಂತಿಗಳನ್ನು ನಿಯಂತ್ರಿಸಿತು. ಆಗ ಜನತಾದಳ ಅದರ ಸಂಪೂರ್ಣ ಶ್ರೇಯ ತನಗೇ ಸೇರ 
ಬೇಕೆಂದು ವಾದಿಸಿತ್ತು. ಏಕೆಂದರೆ ಬರೀ ಕಾಂಗೆಸ್‌ ಸರಕಾರ ಅಧಿಕಾರದಲ್ಲಿದ್ದಾಗ ಅದು ಶೋಭಾಯಾತ್ರೆಗೆ 
ಅವಕಾಶ ಕೊಟ್ಟಿತ್ತಲ್ಲ.. 1! ಆದರೆ ಈಗ ಅದೇ ಜನತಾದಳ ಬಿಜೆಪಿಯೊಂದಿಗೆ "ಅಧಿಕಾರ ಹಂಚಿಕೊಂಡಿದೆ. 
ಈಗ ಬಿಜೆಪಿ ಒತ್ತಡಕ್ಕೆ ಮಣಿದರೆ ಈ ಹಿಂದಿನ ತನ್ನೆಲ್ಲಾ ಮಾನ್ಯತೆಯನ್ನು ಗಾಳಿಗೆ ತೂರಿದಂತಾಗುತ್ತದೆ. 
ಹೀಗಾಗಿ ಟಾಬಾಬುಡನ್‌ ಜಾತ್ಯತೀತದಳಕ್ಕೂ ಬಿಸಿ ತುಪವಾಗಿದ್ದಾನೆ. 


ಆದರೆ ಇಬ್ಬಂದಿಯಿಂದ dbo “ವಿಜೃಂಭಣೆ”ಯಿಂದ ದತ್ತಯಾತ್ರೆ ನಡೆಸಲು ಎರಡು ಪಕ್ಷಗಳು 
ಹೊಸ ಹೊಸ ನಾಟಕಗಳನ್ನು ಆಡುತ್ತಿದೆ. ಈ ಬಾರಿ ನಾಡಿನ ಜನತೆ ಈ ಹೊಸ ನಾಟಕಗಳ ಬಗ್ಗೆ ಹೆಚ್ಚಿನ 
ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದು ಚಿಕ್ಕಮಗಳೂರು ಉಸ್ತುವಾರಿ ಮಂತ್ರಿ 
ಡಿ.ಎಚ್‌. ಶಂಕರಮೂರ್ತಿ ಮತ್ತು ಬಿಜೆಪಿ ಅಧ್ಯಕ್ಷ ಸದಾನಂದ ಗೌಡ ಹೂಡಿರುವ ಹೊಸ ನಾಟಕ. ಕಳೆದ 
ಒಂದು ತಿಂಗಳಿಂದ ಈ ಇಬ್ಬರೂ ಸೆದತ ಪೀಠ ವಿವಾದವನ್ನು ಸರಕಾರ ಶಾಂತಿಯುತವಾಗಿ ಬಗೆಹರಿಸುವುದಾಗಿ” 
ಹೇಳಿಕೆ ನೀಡುತ್ತಿದ್ದಾರೆ. ಮೇಲ್ಗೊ ಆಟಕ್ಕೆ ನೋಡಿದರೆ ಹಾಗುದರೆ ಈ ಬಾರಿ ಸಂಘ ಪರಿವಾರ ದತ್ತ ಪೀಠದ 
ಹೆಸರಲ್ಲಿ ಗಲಚೆ ಹೆಟ್ಟುಹಾಕುವುದಿಲ್ಲವೇ ಎಂದರೆ ಮೋಸಹೋಗುತ್ತೇವೆ. ವಾಸ್ತವವಾಗಿ ಬಿಜೆಪಿಯ ಈ 
ಹೇಳಿಕೆಯ ಹಿಂದೆ ಜನತೆಯನ್ನು ಮತ್ತು ನ್ಯಾಯಾಲಯವನ್ನು ತಪ್ಪು ದಾರಿಗೆಳೆದು ಅವರ ಕೇಸರೀಕರಣದ 
ಅಜೆಂಡಾವನ್ನು ಪೂರ ಸಿಕೊಳ್ಳುವ ಹುನ್ನಾ ರದಿದೆ. 

ವಿವಾದವಿದ್ದ ಕಡೆ ಶಾಂತಿಯುತವಾಗಿ ವಿವಾದವನ್ನು ಬಗೆಹರಿಸಿಕೊಳ್ಳುವ ಪ್ರಯತ ವನ್ನು ಯಾವುದೇ 
ಸರಕಾರ ಮಾಡುವುದು ಸ ಸ್ವಾಗತಾರ್ಹವೇ. ಆದರೆ ಬಗೆಹರಿದಿರುವ ವಿವಾದವನ್ನು ಮತ್ತೆ ವಿವಾದ ಎಂದು 
ಕರೆಯುವುದೆಂದರೆ ಅದು ಕುತಂತ್ರವೇ ಹೊರತು ಮತ್ತೇನಲ್ಲ. ವಾಸ್ತವವಾಗಿ ರ್ದ೮ಜಿರಲ್ಲಿ ಕರ್ನಾಟಕದ 


Gap « ೯ 


ಹೈಕೋರ್ಟಿನ ಆದೇಶದಂತೆ ಕರ್ನಾಟಕ ಸರಕಾರದ ಧಾರ್ಮಿಕ ದತ್ತಿ ಇಲಾಖೆ ಇಲ್ಲಿ ೧೯೭೫ರ 
ಮುಂಚೆ ಇದ್ದ ಆಚರಣೆಗಳೇನೆಂಬ ಬಗ್ಗೆ ಕೂಲಂಕಷ ತನಿಖೆ ಹಾಗೂ ಅಧ್ಯಯನ ನಡೆಸಿ ಸಂಗ್ರಹ 
ವರದಿ ಸಲ್ಲಿಸಿದೆ. ಅದರಂತೆ- ಬಾಬಾಬುಡನ್‌'ಗಿರಿ ಎಂಬುದು ಹಿಂದೂ ಮುಸ್ಲಿಮರಿಬ್ಬರೂ ಶ್ರದ್ಧೆಯಿಂರ 
ನಡೆದುಕೊಳ್ಳುವ ಸೂಫಿ ಕೇಂದ್ರ ಇಲ್ಲಿ ಶಾಕಾದ್ರಿ ಧರ್ಮಾಧಿಕಾರಿ ಮತ್ತು ಇಲ್ಲಿ ನಡೆಯುವ ವಾರ್ಷಿ 
ಆಚರಣೆ ಉರೂಸ್‌ ಹೊರತು ಮತ್ತೇನಲ್ಲ. ಇವಿಷ್ಟನ್ನೂ ಸರಕಾರದ ಧಾರ್ಮಿಕ ದತ್ತಿ ಇಲಾಖೆ ೧೯೮೯ 
ಫೆಬ್ರವರಿ ೨೫ರ ಆದೇಶದ ತಾತ್ಸರ್ಯದಲ್ಲಿ ಸ್ಪಷ್ಟಪಡಿಸಿದೆ. ಮತ್ತು ಅದನ್ನೇ ೧೯೯೦ರಲ್ಲಿ ಕನಾ 

ಹೈಕೋರ್ಟ್‌ ಮತ್ತು ೧೯೯೧ರಲ್ಲಿ ಸುಪ್ರೀಂ ಕೋರ್ಟ್‌ ಸಹಾ ಎತ್ತಿ ಹಿಡಿದಿದೆ. ಅಂದರೆ ಸಾರಾಂಶದಲ್ಲಿ 
ಎಲ್ಲ ನ್ಯಾಯಾಲಯಗಳು ೧೯೭೫ರ ಹಿಂದೆ ಇದ್ದ ಮತ್ತು ಅದೇನೆಂದು ೧೯ ರ್ರ೯ರಲ್ಲಿ ದತ್ತಿ ಇಲಾಖೆ ಸ್ವಃ 
ಪಡಿಸುವ ಆಚರಣೆಗಳನ್ನು ಮಾತ್ರ ನಡೆಸಬೇಕೆಂದು ಆದೇಶ ನೀಡಿವೆ. ಐತಿಹಾಸಿಕ ದಾಖಲೆಗಳು ಮತ 
ಆಡಳಿತಾತ್ಮಕ ದಾಖಲೆಗಳು ಮಾತ್ರವಲ್ಲ ೧೯೮೯-೯೨ರ ನಡುವಿನ ಸಂಘಪರಿವಾರದ ಅಂಗಸಂಸ್ಥೆಗಳ 
ಜಿಲ್ಲಾಡಳಿತಕ್ಕೆ ಸಲ್ಲಿಸಿರುವ ಮನವಿಗಳು ಸಾಬೀತುಪಡಿಸುವಂತೆ ೧೯೯೨ಕ್ಕೆ ಮುಂಚೆ ದತ್ತಜಯಂತಿಯ 
ಕುರುಹಾಗಲೀ, ೧೯೯೭ಕ್ಕೆ ಮುಂಚೆ ದತ್ತ ಮಾಲೆಯ ಕುರುಹಾಗಲೀ ಇತಿಹಾಸದಲ್ಲಿ ಇಲ್ಲ. ಅಂದ 
ಅದ್ಯಾವುವೂ ೧೯೭೫ಕ್ಕೆ ಮುಂಚಿನ ಆಚರಣೆಗಳಲ್ಲ. ನ್ಯಾಯಾಲಯಗಳು ಈ ಹಿಂದೆ ಬಂದಿದ್ದ ಕೃತಃ 
ವಿವಾದವನ್ನು ಬಗೆಹರಿಸುತ್ತಾ ೧೯ ೭೫ಕ್ಕೆ ಮುಂಚಿನ ಯಾವುದೇ ಹೊಸ ವಿಧಾನಗಳನ್ನು ಆಚರಿಸಬಾರದೆಂದ 
ಸ್ಪಷ್ಟವಾಗಿ ನಿದರ್ಶನ ನೀಡಿವೆ. ಅಂದರೆ ಈ ವಿವಾದ ಈಗಾಗಲೇ ಯಾವುದೇ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ 
ಬಗೆಹರಿಸಲಾಗಿದೆ. ಜಿಲ್ಲಾಡಳಿತವಾಗಲೀ, ಸರಕಾರವಾಗಲೀ ಮಾಡಬೇಕಿರುವುದಿಷ್ಟೆ ನ್ಯಾಯಾಲಯದ ಆದೇಃ 
ವನ್ನು ಜಾರಿಗೆ ತರುವುದು. ಅದಕ್ಕೆ ಅಡ್ಡಿ ಬರುತ್ತಿರುವ ಹಾಗೂ ಶಾಂತಿ ಭಂಜಕ ಶಕ್ತಿಗಳ ಮೇಲೆ ನಿರ್ದಾಕ್ಷಿಣಿ 
ಕ್ರಮ ತೆಗೆದುಕೊಳ್ಳುವುದು. 


ಆದರೆ ಸಮ್ಮಿಶ್ರ ಸರಕಾರದ ಹೆಸರಿನಲ್ಲಿರುವ ಈ ಕೋಮುವಾದಿ ಸರಕಾರ ಬಗೆಹರಿದಿರುವ ವಿವಾದ 
ವಿವಾದವೆಂದು ಕರೆಯುತ್ತಾ ವಿವಾದವನ್ನು ಹುಟ್ಟುಹಾಕಲು ಹಾಗೂ ಆ ಮೂಲಕ ಚಡ್ಲಿ ಯೋಜನೆಯನ್ನು 
ಮುಂದುವರಿಸಲು ಸಂಚು ಹೂಡಿವೆ. ನಾಡಿನ ಜನತೆ ಇದರ ಬಗ್ಗೆ ಜಾಗರೂಕವಾಗಿರಬೇಕಿದೆ. 


ಇದಲ್ಲದೆ ಸರಕಾರ ಮತ್ತು ಸಂಘಪರಿವಾರ ಒಟ್ಟುಗೂಡಿ ಮತ್ತೊಂದು ಘಾತುಕ ಕೆಲಸವನ್ನು ಮಾಡಿವೆ. 
ಪ್ರಾರಂಭದಿಂದಲೂ ಜಿಲ್ಲಾಡಳಿತ ಗಿರಿಯ ವಿಷಯದಲ್ಲಿ ಸಂಘ ಪರಿವಾರದ ಅಜೆಂಡಾಗಳನ್ನೆ ಒಂದೊಂದಾಗಿ 
ಪೂರೈಸುತ್ತಾ ಬಂದಿದೆ. ಪ್ರಾರಂಭದಲ್ಲಿ ದತ್ತಜಯಂತಿಯೆಂಬುದೇ ಇರಲಿಲ್ಲವೆಂಬುದನ್ನು ರಾದ ಖಡಾಖಂಡಿಃ 
ವಾಗಿ ಪ್ರತಿಪಾದಿಸಲಿಲ್ಲ. ಆಮೂಲಕ ಹೊಸ ಆಚರಣೆಯನ್ನು ಪರಿಚಯಿಸಿದ ಪರಿವಾರದ ಶಕ್ತಿಗಳ ಮೇಲೆ 
ಯಾವುದೇ ಕ್ರಮಗಳನ್ನು ಜರುಗಿಸಲಿಲ್ಲ. ಹೀಗೆ ಮೊದಲಿಗೇ ಗಿರಿಯ ಕೇಸರೀಕರಣದ ಗುಪ ಕಾರ್ಯಕಮ 
ನೇರವಾಗಿಯೇ ಬೆಂಬಲಿಸಿತು, ನಂತರ ದತ್ತಜಯಂತಿಯ ವೇಳೆ ಅಲ್ಲಿ ಯಾವುದೇ ಸೂಫಿ ಸಂಕೇತಗಳಿರ 
ಬಾರದೆಂಬ ಪರಿವಾರದ ಬೇಡಿಕೆಗೆ ಮಣಿದ ಜಿಲ್ಲಾಡಳಿತ ನ್ನಾಯಾಲಯದ ಆದೇಶಕ್ಕೆ ವಿ p 
ಅಲ್ಲಿದ್ದ ಎಲ್ಲ ಸೂಫಿ ಸಂಕೇತಗಳನ್ನು, ಗೋರಿಗಳ ಮೇಲೆ ಹೊದಿಸಲಾಗಿದ್ದ ಹಸಿರು ಹೊದಿಗೆ ಗಿಲಾಫಗಳನು 
ದತ್ತಜಯಂತಿಯ ಸಂದರ್ಭದಲ್ಲಿ ತೆಗೆದಿರಿಸಲು ಪ್ರಾರಂಭಿಸಿತು. ಗುಹೆಯೊಳಗೆ ಮುಜಾವರ್‌ ಮಾ 
ಪೂಜೆ ಸಲ್ಲಿಸಬೇಕೆಂದಿದ್ದರೂ ಆ ಮೂರು ದಿನಗಳಂದು ಅವರನ್ನು ಹೊರಗೆ ಕಳುಹಿಸಲಾಗುತಿತು. ಅಲಡೆ 
ಅಂದು ಹಿಂದೂ ಅರ್ಚಕರ ಕೈಯಲ್ಲಿ ಅಂದರೆ ಬ್ರಾಹಣನ ಕೈಯಲ್ಲಿ ಅವೆದಿಕ ದತನಿಗೆ ಪ 
ಪ — ಸಿಸ್‌ ಲ್ಪ" ಲ 3 ಕ್ಯ ವೈದಿ i 
ಆಗಮ ಪದ್ಭತಿಗಳನುಸಾರ ಪೂಜೆ ಸಲ್ಲಿಸಲು ಪ್ರಾರಂಭಿಸಲಾಯಿತು. ಇವೆಲ್ಲವೂ ಕೋರ್ಟು ಆದೇಶಗಳಿ? 
ತದ್ದಿರುದ್ದವಾದುದು...! ಇವೆಲ್ಲಕ್ಕಿಂತ ಹೆಚ್ಚಾಗಿ ೨೦೦೦-೨೦೦೩ರ ನಡುವೆ ಕೋರ್ಟುಗಳಲ್ಲಿ ಜಿಲ್ಲಾಡಳೆ | 
ದತ್ತಜಯಂತಿ ಪ್ರತಿವರ್ಷ ನಡೆಯುತ್ತಿತ್ತು ಎಂದು ಅಫಿದಾವಿತ್‌ ನೀಡುತಾ ಬಂದು be ನೇ 
ಒಂದು ನ್ಯಾಯಬಾಹಿರ ಹಾಗೂ ಕಾನೂನುಬಾಹಿರ ಆಚರಣೆಗೆ ಸರಕಾರದ ಅದಿಕ ಮತ 
ಮಾನ್ಯತೆಯನ್ನು ಕೊಟ್ಟುಬಿಟ್ಟಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದ “Oe a 
ಇಕ್ಕಿ ್ಸ ಬಾರಿ ದತ್ತ ಜಯಂತಿಯ ಸಮಯದ 


ತೆಗೆದು ಹಾಕಲಾಗಿದ್ದ ಗಿಲಾಫಗಳನ್ನು ಆ ಮೂರು ದಿನಗಳ ನಂತರ ಮತ್ತೆ ಹೊದಿಸಬೇಕೆಂದು ದಗಾ 


ಮಂಡಳಿ ಮನವಿ ಸಲ್ಲಿಸಿದಾಗ ಅದರಿಂದ ಕಾನೂನು ಮ 
[ae ತು ps) ಬಿ 

ನ 2ರಸರಿಸಿತು. ಅದು ಅಲಿಗೇ ಎಲಲವ ನುವವ್ಯ್ಥಿ ದ 
ES ಅಲ್ಲಗೀ ನಿಲ್ಲಲಿಲ್ಲ. ಇದರ ಬಗ್ಗೆ ದರ್ಗಾ ಭಕ್ಷರು. ಕೊ 


ಹೋದಾಗ ಜಿಲ್ಲಾಡಳಿತ ನಡೆಸುತ್ತಲೇ ಬಂದಿರುವ ಹಲವಾರು ಸೂ ಫಿ" ಸಂಪ್ರದಾಯಗಳನ್ನು 3 


೧೦. ಹ 


ಸಂಪ್ರದಾಯಗಳೆಂದು ಮುಚ್ಚಳಿಕೆ ಇತ್ತಿತ್ತ. ಇದರಿಂದಾಗಿ ಸರಕಾರವೇ ಮುಂದೆ ನಿಂತು ಸಂಘ ಪರಿವಾರದ 
ಅಜೆಂಡವಾದ ಗಿರಿಯ ಸೂಫಿತ್ವದ ನಾಶವನ್ನು ಮತ್ತು ಗಿರಿಯ ಕೇಸರೀಕರಣವನ್ನು ಮಾಡುತ್ತಿದೆ. 


ಇವೆರಡು ಇಂದು ಜಾತ್ಯತೀತವಾದಿಗಳ ಮುಂದೆ ಇರುವ ಸವಾಲಾಗಿದೆ. ಈಗಾಗಲೇ “ಜಾತ್ಯತೀತ” 
ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ. ಜಾತ್ಸ ಶೀತ ಎಂದರೆ ಏನೆಂದೇ ತನಗೆ ಗೊತ್ತಿಲ್ಲವೆಂದು ಸ ಸ್ಪಷ್ಟವಾಗಿಯೇ 


ಹೇಳಿದ್ದಾರೆ. ಅಲ್ಲದೆ ಮದಸಗಳೆಲ್ಲಾ ಉಗ್ರಗಾಮಿಗಳನ್ನು ತಯಾರಿಸುವ ಕೈಗಾರಿಕೆಯೆಂದು ಸಂಘ ಪರಿವಾರದ 
ಮಾತನ್ನು ತಾವೇ ನುಡಿದಿದ್ದಾರೆ. 


ಜಿಲ್ಲಾಡಳಿತ ಮತ್ತೊಂದೆಡೆ ದತ್ತಮಾಲೆ ಮತ್ತು ದತ್ತಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ 
ಎಂದು ಅನುಮತಿ ನೀಡಿದೆ. ಇದರಿಂದ ಉತ್ತೇಜೆತರಾಗಿರುವ ನನ 'ದತ್ತಜಯಂತಿಗೆ ಮುನ್ನ 
ಮಾತ್ರ ನಡೆಸುತ್ತಿದ್ದ ಶೊಭಾಯಾತ್ರೆಯ ಜೊತೆಜೊತೆಗೆ ಈಗ ದತ್ತಮಾಲೆಯ ನಂತರವೂ ಇನ್ನೋ A 
ಶೋಭಾಯಾತ್ರೆ ನಡೆಸುವ ಆಗ್ರಹವನ್ನು ಮುಂದಿಟ್ಟಿದೆ. 


ಜಿಲ್ಲಾಡಳಿತ ೧೯೭೫ರ ಆದೇಶಕ್ಕೆ ಒಳಪಟ್ಟು ಅದನ್ನು ವಿಜ ಂಭಣೆಯಿಂದ ಆಚರಿಸಿ ಎಂದು ಅನುಮತಿ 
ನೀಡಿದೆ.....! ಈ ಕೋಮುವಾದಿ ಸರಕಾರ ಅಧಿಕಾರಕ್ಕೆ ಜ್ಯ ಮೇಲೆ ಮೊಟ್ಟಮೊದಲ ಬಾರಿಗೆ ಗಿರಿಯ 
ಮೇಲೆ ಕಳೆದ ೩೦೦ ವರ್ಷಗಳಿಂದ ನಡೆಮಿಪಿನರ ದ ಬಂದ ಉರೂಸು ನಡೆಯಲ್ಲಿಲ್ಲ. 


ಹೀಗಾಗಿ ಈ ಬಾರಿ ನಾಡಿನ ಪ್ರಗತಿಪರರೆಲ್ಲರ ಮುಂದೆ ಒಂದು ದೊಡ್ಡ ಸವಾಲಿದೆ. ಬಾಬಾಬುಡನ್‌ಗಿರಿಯ 
ಸಮರ ಹೀಗೆ ಸಾರಾಂಶದಲ್ಲಿ ಈ ದೇಶದ ಸೆಕ್ಕು ಲಾರ್‌ ಅಡಿಪಾಯವನ್ನು ಮತ್ತು ಪ್ರಜಾತಂತ್ರವನ್ನು ಉಳಿಸಿ 
ಕೊಳ್ಳುವ ಹೋರಾಟವು ಆಗಬೇಕಿದೆ. ಬಾಬಾ "ದತ್ತ ಬೇರೆಯಲ್ಲ Men ಬಂಧುಗಳಲ್ಲ 
ಎಂದು ಕೂಗಿ ಹೇಳಬೇಕಿದೆ. ಈ ಸಮರದಲ್ಲಿ ನಾಡಿನ ಜನತೆ " ಗೆಲ್ಲಲೇಬೇಕಿದೆ. 


Experience the joy of online banking 
Wherever you are. 


Presenting 


MoneyClic 


TNE 


Money Click ™, Karnataka Bank's Internet Banking service enablest youtto access 
your corporate, retail or kids’ accounts anytime, making it the perfect tool to do 
your banking from home, office or when traveling, with the assurance of security. 


Services accessible : e Inquiries and Requests e Funds Transfer e Corporate Services 
e Trade Finance e Utility Bill Payment e SMS Banking / Alert 


To harness the power of online banking log on to www.Karnatakabank.com 
or drop into your nearest Karnataka Bank branch. 
24-Hour Help Desk Toll Free No. 16 00 425 1444. 


Also avail our other technology driven products: 
e K-Flexi Deposti e K-Power © Mulit Branck Banking e Multi City Cheque 
e Moneyplant ATM e Moneyplant International VISA Debit Card. 


* Conditions Apply 


Assuring you of Karnataka Bank’s desire to be of service at all times. 


XX Karmataka Bank Ltd. 


Your Family Bank, Across India, 


Regd. & Head Office : Mangalore - 575 002 E-mail: info @ktkbank.com Visit us at: www.karnatakabank.com 


Sr « ೧೧ 


+ 


ಪ್ರೊ ಶಿವರಾಮಯ್ಯ 
ಬಾಬಾಬುಡನ್‌ ಗಿರಿ : ಹಸಿರುಗುಡ್ಡಕ್ಕೆ ಕೇಸರಿ ಬೆಂಕಿ 


ಆಧುನಿಕ ಇತಿಹಾಸಕಾರರಾದ ರೊಮಿಲಥಾಪರ್‌, ಹರ್ಬನ್ಸ್‌ಮುಖಿಯ, ಬಿಪಿನ್‌ಚಂದ್ರ ಮುಂತಾದವ 
ಪ್ರಕಾರ, ಇತಿಹಾಸದ ನೈಜ ಚಿತ್ರಣವೆಂದರೆ ಆಯಾಕಾಲಗಳಲ್ಲಿದ್ದ ಸಾಮಾನ್ಯಜನರ ಜೀವನ ಚಿತ್ರಣ ; ಆ 
ಇದ್ದ ಸ ಸಾಮಾಜಿಕ ಸಂರಚನೆಯ ಒಳನೋಟದ ದರ್ಶನ; ಆಗ ಇದ್ದ ಉತ್ಪಾದಕ ಶಕ್ತಿಗಳ ಹಾಗೂ ತಾಂತ್ರಿ 
ಬೆಳವಣಿಗೆಯ ಮಟ್ಟದ ಮತ್ತು ಉತ್ಪಾದನಾ ಸಂಬಂಧಗಳ ಸ್ಥಿತಿಗತಿಗಳ ಪ್ರತಿಫಲನ. ಈ ಹಿನ್ನೆಲೆಯಿ ೦ರ 
ನೋಡಿದರೆ, ನಮ್ಮ ದುಡಿಯುವ ಜನ" ಶಾಂತಿಪ್ರಿಯರು. ಅವರಿಗೆ ಆ ದೇವರು ಈ ದೇವರು ಎಜಿ ಗಿನ 
ಭೇದವಿಲ್ಲ; ವಾಸ್ತವವಾಗಿ “ಯಾವ ದೇವರ ಗುಡಿಯಾದ್ರೂ ಚಿಂತೆಯಿಲ್ಲ ನಿದ್ರೆ ಬಂದ್ರೆ ಸಾಕು' ಎನ್ನುವವರು 
ತಮ್ಮ ಮಕ್ಕಳು ಮೆರಿಗಳಿಗೆ ಜಡ್ಡು ಜಾಪತ್ತು ಆದಾಗ ರಾಮ ಮಂದಿರಕ್ಕೂ ಹೋಗುತ್ತಾರೆ; ಸೂಫಿದೆರ್ಗಕಃ 
ಹೋಗುತ್ತಾರೆ; ಮೇರಿಯಮ್ಮನ' ಚರ್ಚಿಗೂ ಮಾರಿಯಮ್ಮನ ಗುಡಿಗೂ ಹರಕೆ ಕಟ್ಟುತ್ತಾರೆ. ಸಮಾನತ 
ಸಹಬಾಳ್ಟೆ, ಸೋದರತೆ ಅವರಿಗೆ ರಕ್ತಗತವಾಗಿ ಬಂದ ಪ್ರಜಾಸತ್ತೆಯ ಪ್ರಥಮ ಪಾಠಗಳು" ಈ ಮೌಲ್ಯಗಳನು 
ಅವರಿಗೆ RS ಕಲಿಸಲಿಲ್ಲ, ಜೇವನಾನುಭವ. 


ಆದರೆ ಸ್ಪಾರ್ಥ ಹಾಗೂ ಭ್ರಷ್ಟತೆಗಳೇ ತುಂಬಿತುಳುಕುವ ನಮ್ಮ ರಾಜಕಾರಣಿಗಳಿಗೆ ಜನರ 
ಸಹಬಾಳ್ವೆ ಕಂಡರಾಗದು. ಬಾಯಲ್ಲಿ ಜಾತ್ಯತೀತ ಮಂತ್ರ ಕಾರ್ಯದಲ್ಲಿ ಜಾತ್ಯಂಧ ಕುತಂತ್ರ. ಓಟಿನ ಬೇಟಿ 
ಹೊರಟ" ಇವರಿಗೆ ಸಮೂಹಗಳನ್ನು ಒಡೆದು ಅಳುವುದೇ ನೀತಿ ಇದಕ್ಕೆ "ಸಾಕ್ಷ ಬಾಬರಿಮಸೀದಿ 
ಗುಜರಾತ್‌ನ ಹತ್ಯಾಕಾಂಡ, ಕಾಶ್ಮೀರ ಕಣಿವೆಯ ರಕ್ತಪಾತ. 


ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಧ್ವಂಸಮಾಡಿದ ಸಂಘಪರಿವಾರ ಬೆಂಬಲಿತ ಬಿಜೆಪಿ 
ಪಕ ಕ್ಷ ರಾಷ್ಟ್ರದ ಅದಿಕಾರ ಚುಕ್ಕಾಣಿಯನ್ನು  ಕೈಗೆತ್ತಿಕೊಂಡದ್ದು, ಮುಸ್ಲಿಮರ ನರಮೇಧ ನಡೆಸಿ ಗುಜರಾತಿನ 
ಗದ್ದುಗೆ ಏರಿದ್ದು ಅವರ ನೆತ್ತಿಗೆ" ಅಮಲನ್ನೂ ಏರಿಸಿತು. ಆಗ ದಕ್ಷಿಣ ಭಾರತದಲ್ಲೂ ತಮ್ಮ ಿ ಭಗವಾಧ್ವಜವ ು 
ಹಾರಿಸಿಬೇಕೆಂಬ ದುರಾಲೋಚನೆ ಹುಟ್ಟಿತು. ಅದನ್ನು ತಣಿಸಿಕೊಳ್ಳಲು ಅದುವರೆಗೆ ಓಂದೂ ಮುಸ್ಲಿಮ 
ಸಹಬಾಳ್ಳೆಯ ತಂಪು ತಾಣವಾಗಿದ್ದ ಬಾಬಾಬುಡನ್‌ಗಿರಿ ಹಸಿರುಗುಡ್ಡಕ್ಕೆ ಬೆಂಕಿ ಸುರಿಯಲಾರಂಭಿಸಿದರು 
ಕರ್ನಾಟಕ ಕೋಮು ಸೌಹಾರ್ದ 'ಹೀದಿಕೆಯ ಹುಟ್ಟಿಗೆ ಇದು ಕಾರಣ” 
ಹಿಂದಣ ಹೆಜ್ಜೆ 

ಹಾಗಾದರೆ ಬಾಬಾಬುಡನ್‌ಗಿರಿಯ ವೈಶಿಷ್ಟ್ಯವೇನು? ಅಲ್ಲಿ ಏನಿದೆ? ಪ್ರಸ್ತುತ ಸಂಘ ಪರಿವಾರದವರ 
ಅಂಬೋಣವೇನು? ಈ ಪ್ರಶ್ನೆಗಳು ಮೂಡುವುದು ಸಹಜ. ಬಾಬಾಬುಡನ್‌ಗಿರಿಯಲ್ಲಿ ಸೂಫಿ ಸಂತ 
ಹಜರತ್‌ ದಾದಾ ಹಯಾತ್‌ ಹೀಲ್‌ ಖಲಂದರ್‌ ಎಂಬುವ ಸೂಫಿ ಸಂತನ ದರ್ಗಾ ಹಾಗೂ ಅದೆ 
ಗುಹಾಂತರ್‌ ದರ್ಗದಲ್ಲಿ ದತ್ತ ಪಂಥದ ದತ್ತಾತ್ರೇಯ ಸ್ವಾಮಿಯ ಪೀಠ ಮತ್ತು ಪಾದುಕೆಗಳು ಬಲಪಾರ್ಶದಲೆ 
ಇವೆ. ಈ ಇಬ್ಬರು ಮಹನೀಯರು ಹಿಂದೂ ಹಾಗೂ ಮುಸ್ತಿಮ್‌ ಮೂಲಭೂತವಾದಿಗಳ ಜೀವಪರೆ 
ಫ್ಯಾಸಿಸ್ಟ್‌ ಮೌಲ್ಮಗಳ ವಿರುದ್ಧ ದಂಗೆ ಎದ್ದು ಗಿರಿಕಾನನಕ್ಕೆ ಬಂದು ವಕಾಂತದಲ್ಲಿದ್ದೂ ದೈವ ಚಿಂತನೆ 
ಮಾಡಿದವರು. ಮತ್ತು ತಾವು 'ಶಿಳದದ್ದನ್ನು ಅಲ್ಲಿಗೆ ನೆಮ್ಮದಿ ತಿರಸಿಬಂದ ಹಿಂದೂಮುಸ್ಲಿಮ್‌ ಬಾಂಧ ರಿಗೆ 
ಸಮನಾಗಿ ಬೋಧಿಸಿದವರು. ಇವರ ಕಾಲಾನಂತರ ಸಂತನ ಗೋರಿಗೆ ದತ್ತನ ಪೀಠ ಸುತ್ತಣ ಜನ 
ನೆರೆದು ಉರುಸ್‌, ಜಾತ್ರೆ ಇತ್ಯಾದಿಗಳನ್ನು ನಡೆಸಿಕೊಂಡು ಬರುತ್ತಿದ್ದರು. ಇದೆಲ್ಲ ಈಗ ಐತಿಹ್ಯ, ವಂತಕತೆ. | 
ಆದರೆ ಜನಸಾಮಾನ್ಯರು ಮಾತ್ರ ನೂರಾರುವಷ ರ್ಷಗಳಿಂದ ಗಿರಿಗೆ” ನಡೆದುಕೊಳ್ಳುತ್ತಿದ್ದರು ನಿಂವಾ 


ಎರಡು ಮಾತಿಲ್ಲ. ಬಾಬಾಬುಡನ್‌ ಅರೆಬ್ಬಿಯಾದಿಂದ ಬಂದು ಕಾ 
ಬಿ ಯಲಿ 
ಬೆಳೆಸಿದನೆಂಬುದಕ್ಕೆ ದಾಖಲೆಗಳಿವೆ. ಫೀಬೀಜಗಳನ್ನು ತಂದು ಗಿರಿ 


ಜಸಕದರೆ ಕಳಿದ ಹತ್ತಾರುವರ್ಷಗಳಿಂದ ಇಂಧ ಸಹಬಾಳ್ಗೆ ಸಂಘಪರಿವಾರದ ಜನಕೆ ಪಥವಾ ಲ್ಲ 
ಇಲ್ಲಿನ ಸ್ಥಳಪುರಾಣ, ಐತಿಹ್ಯ ಪೌರಾಣಿಕ ಆಕರಗಳು, ವಹೇಖಕ ಪರಂಪರೆ ಲಿಖತ 'ದಾಖಲೆಗಳಿಲ್ಲದೆ, 
ಐತಿಹಾಸಿಕ ದಾಖಲೆಗಳಾದ ಸನ್ನದು, ಕೈಫಿಯತ್ತುಗಳು, ಗೆಜೆಟಿಯರ್‌, ನ್ಯಾಯಾಲಯದಲ್ಲಿ ದಾಖಲಾಗಿರುವ 
ಅಪೀಲುಗಳು, ತೀರ್ಪುಗಳು, ಸರ್ಕಾರಿ ಆದೇಶಗಳೆ. ಆಡಳಿತಮಂಡಳಿ ನಡಾವಳಿಗಳು ವಿ.ವಿ.ಗಳ ಪಕಟಣೆಗಳ 
ವಿದಾಂಸರ ಪುಸಕಗಳು, ಮಹಾ ಪ ಸಮೀಕಿಸಿದರೂ 
ಶ್ವಿಂಸರ ಪುಸ್ತ ಸಬಂಧಗಳು-ಈ ಪ ಪ್ರತಿಯೊಂದನ್ನು ಸಮೀಕ್ಷಿಸಿದರೂ ಸಹ ಬಾಬಾದತೆ 


~~ 


೧೨೬ ಫಡ 


ಬೇರೆ ಬೇರೆ ಅಲ್ಲ ಎಂಬ ಸಹಬಾಳ್ಳೆಯ ಅದ್ವೈತ ತತ್ತ್ವ ಎದ್ದು ಕಾಣುತ್ತದೆ. ಆದರೂ ಸಂಘ ಪರಿವಾರದವರು 
ಇದು ಕೇವಲ ದತ್ತಪೀಠವೇ ವಿನಃ "ದರ್ಗಾ ವಂದೆ ಸಾಧಿಸುತ್ತ ಗೋರಿಯನ್ನು ಎಬ್ಬಿಸಿ, ಮುಜಾವರನನ್ನು 


| ಓಡಿಸಿ, ಅಲ್ಲಿ ದತ್ತೆ' ದೇವಾಲಯ ಸ ಸ್ಥಾಪಿಸಿ, ಹಿಂದೂ ಅರ್ಚಕನನ್ನು ನೇಮಿಸಚೀಕು ಎ೦ಬ ಶಠತ್ನನ್ನು ಪದೇ 
ಪದೇ ಪುನರುಚ್ಛರಿಸುತ್ತಿದ್ದಾರೆ. 


ತಮ್ಮ ನಿಲುವಿಗೆ ಪೂರಕವಾಗಿ ದತ್ತಜಯಂತಿ, ಶೋಭಾಯಾತ್ರೆ ಹಾಗೂ ದತ್ತಮಾಲೆಗಳ ಅಭಿಯಾನವನ್ನು 
ಹೊಸದಾಗಿ ಹುಟ್ಟುಹಾಕಿ ಬಾಬಾಬುಡನ್‌ಗಿರಿಯ ನೆಮ್ಮದಿಯನ್ನು ಹಾಳುಮಾಡಲು ಹೊರಟರು. ಇದು 
ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೋಮು ಗಲಭೆಗಳಿಗೆ ಎಡೆ" ಮಾಡಿಕೊಟ್ಟಿತು. ಈ ಸಂದರ್ಭದಲ್ಲಿ 
ಹಿರಿದುತ್ತವಾದಿಗಳ ವಿದ್ಧಂಸಕ ಕಾರ್ಯದ ವಿರುದ್ಧ ಕೆಲವು ಪ್ರಜ್ಞಾವಂತ ಜಾತ್ಯತೀತ ಮನೋಧರ್ಮದ 
ಜನ ಫೋಮುವಾದಿಗಳ ಈ ಉಪಟಳವನ್ನು ಹಿಪ್ಟೆಟ್ಟಿಸಲು `ಮೊದಲು "ಬಾಬಾಬುಡನ್‌ಗಿರಿ ಕೋಮು 


ಸೌಹಾರ್ದ ವೇದಿಕೆ' ಎಂಬ ಸಂಘಟನೆಯೊಂದನ್ನು ಕಟ್ಟಿಕೊಂಡು ಅವರಿಗೆ ಮುಖಾಮುಖಿಯಾಗಲು 
ಆರಂಭಿಸಿದರು. 


೧೯೯೮ರಲ್ಲಿ ಶಿವಮೊಗ್ಗದ ಡಿ.ವಿ.ಎಸ್‌. ಕಾಲೇಜು ಕಟ್ಟೆಯ ಮೇಲೆ ಕೆಲವು ಸ್ನೇಹಿತರು ಪ್ರಾರಂಭಿಸಿದ 
ಬಾಬಾಬುಡನ್‌'ಗಿರಿ ಕೋಮು" ಸೌಹಾರ್ದ ವೇದಿಕೆ ಇದೀಗ ರಾಜ್ಯಮಟ್ಟದ ಕರ್ನಾಟಕ ಕೋಮು ಸೌಹಾರ್ದ 
ವೇದಿಕೆಯಾಗಿ ಕೋಮುವಾದಿ ವಿರೋಧಿ ಹೋರಾಟದಲ್ಲಿ ಮುಲಚೂಣಿಯ ಪಾತ್ರ ನಿರ್ವಹಿಸುತ್ತ ಬಂದಿದೆ. 


೧೯೯೯ರಲ್ಲಿ ಶಿವಮೊಗ್ಗದಲ್ಲಿ ಸಂಘ ಪರಿವಾರದ ಕೋಮು ಕುತಂತ್ರಗಳನ್ನು ಖಂಡಿಸಿ ಬೃಹತ್‌ 
ಮೆರವಣಿಗೆ ಹಾಗೂ ಮಾನವ ಸರಪಳಿ ತೆಗೆದು "ಬಾಬಾಬುಡನ್‌ ಗಿರಿಯನ್ನು ಅಯೋಧ್ಯೆಯನ್ನಾಗಿಸುವ 
ಷಡ್ಯಂತ್ರಕ್ಕೆ ಅವಕಾಶ ನೀಡುವುದಿಲ್ಲವೆಂದು ಪಣತೊಟ್ಟಿತು. ಆ ನಂತರದ ವರ್ಷಗಳಲ್ಲಿ ಸಂಘಪರಿವಾರದವರ 
ಅಬ್ಬರ ಆರ್ಭಟ ಇನ್ನೂ ಹೆಚ್ಚಾಗುತ್ತ ಬಂದಿತು. 

೨೦೦೧-೦೨ರ ಗುಜರಾತ್‌ ನರಮೇಧ ನಡೆದ ತರುವಾಯವಂತೂ "ಗಿರಿ'ಯನ್ನು ಅಯೋಧ್ಯಯ 
ನ್ನಾಗಿಸುವ, ಕರ್ನಾಟಕವನ್ನು ಗುಜರಾತನ್ನಾಗಿಸುವ ಬೊಬ್ಬೆ ಮತ್ತೂ ಹೆಚ್ಚಾಯಿತು. ಪಗ ರಾಜ್ಯಮಟ್ಟದ 
ರೆ ಬೇರೆ ಸಂಘಟನೆಗಳನ್ನು ಸೇರಿಸಿಕೊರಡ ಬಾಬಾಬುಡನ್‌ಗಿರ' ಕೋಮುಸೌಹಾರ್ದ ವೇದಿ ತನ್ನ 
ಪ್ರತಿಭಟನೆಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಸಿತು. 

ಜಾಗತೀಕರಣದಿಂದಾಗಿ ಅಡಿಕೆ, ಕಾಫಿ ಬೆಲೆಕುಸಿತ, ನಿರುದ್ಯೋಗ, ಬಡತನ, ಮಳೆ ಬಾರದ್ದು 
ಇತ್ಯಾದಿಗಳಿಂದ ಮಲೆನಾಡಿನ ಜನತೆ ಕಂಗೆಟ್ಟು ಹೋಗಿತ್ತು. ಎದೇ. ಸಂದರ್ಭದಲ್ಲಿ ಚಿಕ್ಕಮಗಳೂರು 
ಜಿಲ್ಲೆಯ ಭಜರಂಗದಳದವರ ರುದ್ರಾಟ್ಟಹಾಸದಿಂದ ತತ್ತರಿಸಿ ಹೋಯಿತು. ಅವರ ಫ್ಯಾಸಿಸ್ಟ್‌ ವರ್ತನೆ 
ಯಾವ ಹಂತಕ್ಕೆ ಮುಟ್ಟಿತ್ತೆಂದರೆ, "ದತ್ತಪೀಠವೆಂದು ಬರೆಯದಿದ್ದರೆ ಕೈ ಕತ್ತರಿಸುತ್ತೇವೆ; ಕೋಮುಸೌಹಾರ್ದ 
ವೇದಿಕೆಯ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟುತ್ತೇವೆ' ಎಂದು ಬೆರಳೆ ಹಾಕುವುದೂ, ಹಲ್ಲೆ ನಡೆಸುವುದೂ 
ಕೂಡ ಮೊದಲಾಯಿತು. ನ ವೇದಿಕೆಯ ನ ಹಿಮಾರು ೭೦-೭೫ ಕಾರ್ಯಕರ್ತರು "ಅವರ ಬೆದರಿಕೆ 
ತಂತ್ರಕ್ಕೆ ಸೊಪ್ಪುಹಾಕದೆ ಎಲ್ಲರ ಮನೆ ಮನೆಗೂ ಹೋಗಿ, ಕರಪತ್ರಗಳನ್ನು ಹಂಚಿ, ಭಾಷಣಗಳನ್ನು ಮಾಡುತ್ತ 
ಬಂದರು. 

ಇದರಿಂದ ಭಜರಂಗದಳ ನಿಜಕ್ಕೂ ಧೃತಿಗೆಟ್ಟಿತು. ಸಂಘ ಪರಿವಾರದವರನ್ನು ಹಿಮ್ನೆಟ್ಟಿಸುವ ಕರೆಗೆ 
ಜನ ಸಾಗರದಂತೆ ಹರಿದು ಬರುತ್ತಿದ್ದರು. ೨೦೦೨ರ ಡಿಸೆಂಬರ್‌ ೨೯ರ ರಾಷ್ಟ್ರಕವಿ 'ಹುವೆಂಪು ಅವರ ಜನ್ಮ 
ದಿನದಂದು ಚಿಕ್ಕಮಗಳೂರಿನಲ್ಲಿ ಸೋಮು ಸೌಹಾರ್ದ ವೇದಿಕೆಯ ಒಂದು ಬೈಹತ್‌ ಮೆರವಣಿಗೆ ಹಾಗೂ 
ಸಮಾವೇಶ ಜರೆಗಿತು. ಸು. ೨೦೦ಕ್ಕಿಂತ ಹೆಚ್ಚು ಪ್ರಗತಿಪರ ಸಂಘಟನೆಗಳು ಒಂದಾಗಿ ಭಾಗವಹಿಸಿದ್ದ ಈ 
ಸಮಾವೇಶವನ್ನು ಕುರಿತು ಸ್ವಾಮಿ ಅಗ್ನಿ ವೇಶ ಹಾಗೂ ಆಂಧ್ರದ ವೀರಕಲಾವಿದ ಗದ್ದರ್‌ ಮಾತನಾಡಿದ್ದು 
ಸಂಘಪ ರಿವಾರವನ್ನು ಬೆಚ್ಚಿ ಬೀಳಿಸಿತು. “ಈ ಸಮಾವೇಶದಿಂದ ಸ್ಪೂರ್ತಿಗೊಂಡ ಸ ಸಾಹಿತಿಗಳು. ಚಿಂತಕರು, 
ಕಲಾವಿದರು ರಾಜ್ಯದ ನಾಲ ಮೂಲೆಗೆ ತೆರಳಿ ಸಂಘಪರಿವಾರದ ವಿರುದ್ಧ ಪ್ರತಿಭಟನೆಗೆ ಅಣಿಯಾದರು. 


ಆದರೂ ಸಃ ಆರ್ಭಟ ಕಡಿಮೆಯಾಗುವ ಲಕ್ಷಣಗಳೇ ಸಂಸರವ ೨೦೦೩ ಡಿಸೆಂಬರ್‌ ೫ 
ಮತ್ತು ೬ರಂದು ಅವರ ಶೋಭಾಯಾತ್ರೆ ದತ್ತಜಯಂತಿ ಕಾರ್ಯಕ್ರಮಗಳು ಚಿಕ್ಕಮಗಳೂರು ಮತ್ತು “ಗಿರಿ” 
ಯಲ್ಲಿ ವಿಜೃಂಭಿಸಲು ತೊಡಗಿದವು. ಪ್ರಚ್ಛನ್ನ ಹಿಂದುತ್ಸವಾದಿ ಅಂದಿನ ಎಸ್‌ ಸಮ್‌. ಕೃಷ್ಣರ ಕಾಂಗೆಸ್‌ 
ಆಡಳಿತ ಶೋಬಾಯಾತೆ ಹಾಗೂ ದತ್ತ 'ಓಯುಂತಿಗೆ ಫರವಾನಿಗೆ ಕೊಟ್ಟು, ವೇದಿಕೆಯು ಹಮ್ಮಿಕೊಂಡ 


ಪ್ರತಿಭಟನಾತ್ತಕ ಸಭೆ ಮೆರವಣಿಗೆಯನ್ನು ನಿಷೇಧಿಸಿತು. ಆದರೂ ಪ್ರಗತಿಪರ ಜಾತ್ಯತೀತ LE 
ಇ > 


SE os 


ರು. ಸಾಹಿತಿ ಕಲಾವಿದರು, ಪತ್ರಕರ್ತರು ಮುಂತಾಗಿ ಪೊಲೀಸರ ಕಣಪಿಸಿ ಡಿಸೆಂಬರ್‌ 
ನಡೆಸಿದರು. ಆಗ ಶಾಂತಿ ಸ್ಥಾಪನೆಯ ನೆಪವೊಡ್ಡಿದ ಜಿಲ್ಲಾಡಳಿತ 
ಇವರನ್ನೆಲ್ಲಾ "ಬಂಧಿಸಿ ಜೈಲಿಗೆ ತಳ್ಳಿತು. ಇತ್ತ ಸಂಘ ಪರಿವಾರ ಮಾತ್ರ” ನಿರಾತಂಕವಾಗಿ ಶೋಭಾಯಾತ್ರೆ, ' 
ದತ್ತಜಯೆಂತಿಯನ್ನು ನೆರವೇರಿಸಿತು. ಹೀಗೆ ೦೦೩ ಡಿಸೆಂಬರ್‌ ೫ ಮತ್ತು ೬ರಂದು ಜೈಲಿನಲ್ಲಿರಬೇಕಾದ' 
ಸಮಾಜಕಂಟಕರು "ಹೊರಗಿದ್ದು, ಸಮಾಜದ ಸ್ವಾಸ್ಕ್ಯಕ್ಕಾಗಿ ಹೋರಾಡುವ ವೇದಿಕೆಯ ಕಾರ್ಯಪಡೆ" 


ಒಳಗಿತ್ತು. 

ಅಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲ, ನಿದ್ರಾಹಾರಗಳು ಸರಿಯಿಲ್ಲ. ಕೊರೆಯುವ ಚಳಿ ಬೇರೆ! ಆದರೂ ಧೃತಿ 
ಗೆಡದ ಕಾರ್ಯಕರ್ತರು ಜೈಲಿನ ದಿಗ್ನಂಧನದಲ್ಲಿಯೂ ಸಬೆ, ಸಮಾರಂಭ, ಕವಿಗೋಷ್ಠಿ, ಮುಂತಾದ" 
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಮ್ಮ ಪ್ರತಿಭಟನೆಯನ್ನು ್ಸಿ ವ್ಯಕ್ತಪಡಿಸಿದ್ದು ನಿಜಕ್ಕೂ ಚರಿತ್ರಾರ್ಹ 
ಸಂಗತಿ. 'ಇದೇ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಹೊರಟಿದ್ದ ಅನೇಕ ಜನ ಸಾಹಿತಿ ಕಲಾವಿದ ಚಿಂತಕರನು' 
ಮಾರ್ಗಮಧ್ಯದಲ್ಲಿಯೇ ಬಂದಿಸಿ ಮುರಳಿಸಲಾಗಿತ್ತು ಅಂತೂ ಈ ಎರಡು ದಿನದ ಜೈಲುವಾಸ ವಂ 
ಕಾರ್ಯಕರ್ತರಿಗೆ ಇನ್ನಷ್ಟು ಸ್ಫೂರ್ತಿ ತುಂಬಿತು. ಈ ಅನಿಸಿದ್ದೇ ಪಾಪದ ಫಲವನ್ನು ೨೦೦೪ರ ಅಸೆಂಬ್ರಿ' 
ಚುನಾವಣೆಯಲ್ಲಿ ಕಾಂಗೆಸ್‌ ಸರ್ಕಾರ ಉಣ್ಣಬೇಕಾಯಿತು. ಆ ಮಾತಿರಲಿ. 


ಸೌಹಾರ್ದ ಕರ್ನಾಟಕ ಕಟ್ಟುವ ಮಹಾಸಂಕಲ್ಪಭರಿತ ಕಾರ್ಯಪಡೆ ಜೈಲುವಾಸ ಸದ ತರುವಾಯ, 
ರಾಜ್ಯದ ನಾನಾ ಕಡೆ ಹೋಗಿ ಸಚೆ ಸಮಾರಂಭಗಳನ್ನು ನಡೆಸಿ, ಸಂಘ ಪರಿವಾರದ ಸಮಾಜ ಘಾತುಕ 
ಕಾರ್ಯೆತಂ ತ್ರಗಳನ್ನು ಬಯಲು ಮಾಡುತ್ತಾ ಬಂದರು. ಹಲವಾರು ಚಿಂತನಾ ಶಿಬಿರಗಳನ್ನು ಹಮ್ಮಿಕೊಂಡು 
ವೇದಿಕೆ ತನ್ನ ಕಾರ್ಯಕರ್ತರಿಗೆ ಸೈದ್ಧಾಂತಿಕ ನೆಲೆಯಲ್ಲಿ ತರಬೇತಿಗೊಳಿಸಿತ್ತಾ ಬಂದಿತು. 


ಈ ಮಧ್ಯೆ ಜನ ನಡೆದು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್‌ಡಿಎ ಸರ್ಕಾರ ಮತು 
ಮೃದುಹಿಂದುತ್ತ ನೀತಿಯ ರಾಜ್ಯ ಕಾಂಗೆಸ್‌ ಸರ್ಕಾರ ಭಾರಿ ಮುಖಭಂಗ ಅನುಭವಿಸಿದವು. ಆದರೂ" 
ಕರ್ನಾಟಕದಲ್ಲಿ ಸಂಘಪರಿವಾರ ಬೆಂಬಲಿತ ೭೯ ಜನ ಶಾಸಕರು ಗೆದ್ದುಬಂದರು. ಚಿಕ್ಕಮಗಳೂರು ಜಿಲ್ಲೆಯ 
ಸಿ.ಟಿ. ರವಿ. ಜೀವರಾಜ್‌, ಸುನೀಲ್‌ಕುಮಾರ್‌ ಮುಂತಾದ ಕೆಲವು ಶಾಸಕರು ಆಗ "ಸರಿಗೆ ತೆರಳಿ “ಬಾಬಾ 
ಬುಡನ್‌ಗಿರಿ ಮತ್ತು ಹಿಂದುತ್ಸದ ಅಜೆಂಡಾದಿಂದಲೇ ನಾವು ಗೆದ್ದು ಬಂದಿದ್ದು ಮತ್ತು ಅದೇ ಅಜೆಂಡಾವನ್ನು 
ಮುಂದೆಯೂ ಸಹ ಅನುಸರಿಸುತ್ತೇವೆ” ಎಂದೆಲ್ಲಾ ಕಾನೂನುಬಾಹಿರ ಹೇಳಿಕೆ ನೀಡಿದರು. ಮತ್ತು ಇದೇ 
ಜುಲೈ ತಿಂಗಳಿನಲ್ಲಿ ೧೯೭೫ಕ್ಕೆ "ಮುನ್ನ ಹಿಂದೂ ಅರ್ಚಕರು ಇದ್ದರೆಂದು ಸುಳ್ಳುಮಾಹಿತಿ” ನೀಡ್ದಾ 
ನ್ಯಾಯಾಲಯದ 'ನಿಂದನೆ ಮಾಡಿದ್ದಲ್ಲದೆ. ಸದನದ ಹಕ್ಕು ಚ್ಯುತಿ ಎಸೆಗಿದರು. ಹ ಹಿಂದುತ್ತವಾದಿಗ 
ಕುತೆಂತ್ರಗಳನ್ನು ಮನಗಂಡ ವೇದಿಕೆ 'ಅದನ್ನು ಜನರಿಗೆ ತಿಳೆಯಹೇಳಲು ಕಾರ್ಯಕ್ರಮವನ್ನು ರೊಪಿಸಿತು. 
ಆಗ ಒಂದು ಅಧ್ಯಯನ ಸಮಿತಿ ರಚನೆಗೊಂಡು ಅದು 'ಗಿರಿ'ಗೆ ಹೋಗಿ ಮಾಹಿತಿ 'ಸಂಗಹಿಸಿತು. 
೨೦೦೪ರ ಅಕ್ಟೋಬರ್‌ನಲ್ಲಿ ಅಧ್ಯಯನ ಸಮಿತಿಯ ವರದಿ ಸಿದ್ದವಾಯಿತು. ಅದು ಮಾಧ್ಯಮಗಳಿಗೆ y 
ಬಿಡುಗಡೆಯಾದ ಮೇಲೆ ಸಂಘಪರಿವಾರದ ಅಪಪ್ರಚಾರಗಳಿಗೆ ಭಾರೆ ಹಿನ್ನಡೆ ಉಂಟಾಯಿತು. ಪರದಿಯ 
ಸಾರಾಂಶವೆಂದರೆ' ೧೯೭೫ರ ಹಿಂದಿನ ಯಥಾಸ್ಥಿತಿ ಕಾಪಾಡಿಕೊಂಡು 'ಬರಬೇಕು, ಮತ್ತು ೧೯೮೯ರ 
ಧಾರ್ಮಿಕ ದತ್ತಿ ಆಯುಕ್ತ ಆದೇಶವನ್ನು ಅನುಷ್ಠಾನಕ್ಕೆ ತರಬೇಕು ಎಂದಾಗಿತ್ತು. ಈ ವರದಿಯ ಆಧಾರದ 
ಮೇಲೆ ಧರ್ಮಸಿಂಗ್‌ ನೇತೃತ್ವದ ಸಮ್ಮಿ 'ಶ್ರ ಸರ್ಕಾರದ ಮೇಲೆ ಭಾರಿ ಒತ್ತಡ ತರಲಾಯಿತು, ಅದೇ ವರ್ಷ 
ಈ ವರದಿಯನ್ನು ಆಧರಿಸಿ ನವೆಂಬರ್‌ ೫ರಿಂದ ಡಿಸೆಂಬರ್‌ ೨೫ರ ವರೆಗೆ ರಾಜ್ಯದ ೨೮ ಕೇಂದ್ರಗಳಲ್ಲಿ 
ವೇದಿಕೆ ಪ್ರಚಾರಾಂದೋಲನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತು. ಬಾಬಾ-ದತ್ತ ಬೇರೆ ಬೇರೆ ಅಲ್ಲ 
ಸುಳ್ಳು ಪೊಳ್ಳು ಮತ್ತು ಇತಿಹಾಸವಲ್ಲ ಎಂಬ ಐತಿಹಾಸಿಕ" ದಾಖಲೆಗಳನ್ನುಳ್ಳ ಕಿರು `ಹೊತ್ತಿಗೆಯೊಂದನ್ನು 
ವೇದಿಕೆ ಹೊರತಂದಿತು. ಇದರ ೧೦ ಸಾವಿರ ಪ್ರತಿಗಳು ಖರ್ಚಾಗಿದ್ದು ಮೂರನೆ ಆವೃತ್ತಿ ಹೊರಬರಲಿದೆ. 

ಸಂಘ ಪರಿವಾರ ಹೇಳುತ್ತಿರುವ ಸುಳ್ಳುಗಳನ್ನು ಮಾಹಿತಿ ಸ ವು 
ಸತ್ಯಗಳನ್ನು ಈ ಪುಸ್ತಕದಲ್ಲಿ ಮನದಟ್ಟಾಗುವಂತೆ ನ Nee 
ಅಂಶಗಳೆಂದರೆ; ಅವೈಃ ದಿಕ ದತ್ತನಿಗೆ ಜನಿವಾರ ಜೋಡಿಸುವ ಹುನ್ನಾರ; ಬಾಬಾ-ದತ್ತ ಬೇರೆ ಬೇರೆ ಅಲ್ಲ 
ಕೇವಲ ಸೂಫಿ-ಸಂತರು; ದತ್ತೆ ಜಯಂತಿ ಎನು ವುದು ಸಂಘಪರಿವಾರ ೧೯೮೯ರಿಶಿದ ಈಚೆಗೆ ಂದ 
ಆಚರಣೆ; ಇತಿಹಾಸ ದಲ್ಲಿ, ಶಾಸನದಲ್ಲಿ, ಜಾನಪದರಲ್ಲಿ ಉರುಸ್‌ ಆಚರಣೆಯ ಪ್ರಸಾ ಪವಿದೆಯೇ ಕ 
ದತ್ತಜಯಂತಿಯ ಮಾತಿಲ್ಲ; ಹೈಕೋರ್ಟ್‌ ತೀರ್ಪು ' ಹಾಗೂ ಧಾರ್ಮಿಕ" ದತ್ತಿ ' ಆಯುಕ್ತರ 

೯ ಆದೇತವಫ 
® ೧೯೭೫ಕ್ಕಿಂತ ಪೂರ್ವದ ಆಚರಣೆಗಳನ್ನು ನಡೆಸುವುದು ಮಾತ್ರ "ಗಿರಿಯ ವಿವಾದಕ್ಕೆ ಪರಿಹಾರ ಇತ್ಸಾಟ 


0 ಹ 


ಪ್ರಗತಿಪರ ಚಿಂತಕ 
೫ರಂದು ಚಿಕ್ಕಮಗಳೂರಿಗೆ ಬಂದು ಸಭೆ 


ಜಿ 


ಈ ಎಲ್ಲದರ ಪರಿಣಾಮವಾಗಿ ಅಂದಿನ ಜಿಲ್ಲಾಡಳಿತವು ನಾ ನ್ಯಾಯಾಲಯದ ಆದೇಶವನ್ನು ಪರಿಪಾಲಿಸುವ 
ದೃಢ ನಿರ್ಧಾರವನ್ನು ಕೈಗೊಂಡು, ೨೦೦೪ರಲ್ಲಿ ಸಂಘ ಪರಿವಾರ ಹಮ್ಮಿಕೊಂಡಿದ್ದ ಶೋಭಾಯಾತೆಗೆ 
ಅನುಮತಿ ನೀಡಲಿಲ್ಲ. ಮತ್ತು "ಗಿರಿ'ಯಲ್ಲಿ ಹೋಮಹವನಗಳಿಗೆ ಅವಕಾಶವಿಲ್ಲವೆಂದೂ ಘೋಷಿಸಿತು. 
ಇದೇ ಡಿ. ೮ರಂದು ಮುಖ್ಯಮಂತ್ರಿಗಳು ಕರೆದಿದ್ದ ಸರ್ವಪಕ್ಷಗಳ ಸಭೆಯಲ್ಲಿ ವೇದಿಕೆಯು ತನ್ನ ನಿಲುವನ್ನು 


ಸಷ್ಟಪಡಿಸಿತು. ಇದೇ ಸಂದರ್ಭದಲ್ಲಿ ಎಡಪಂಥೀಯ ಪಕ್ಷಗಳು" ಸಹ ಬಾಬಾಬುಡನ್‌ಗಿರಿಯಲ್ಲಿ FRAN 


ಉಳಿಸಿಕೊಂಡು ಬರಲು ತಮ್ಮ ಹೋರಾಟವನ್ನು ಹಮ್ಮಿಕೊಂಡವು. ಒಟ್ಟಾರೆ ಜಾತ್ಯತೀತ ಶಕ್ತಿಗಳ ಕಟ್ಟೆಚ್ಚರ, 
ಪ್ರಚಾರ ಹಾಗೂ ದೃಢ ನಿರ್ಧಾರದ ಪರಿಣಾಮವಾಗಿ ೨೦೦೪ನೇ ವಷ ೯ದ 'ತೋಭಾಯಾತ್ರೆಯೆನ್ನು 
ನಿಷೇಧಿಸಲಾಯಿತು. ಸರ್ಕಾರದ ಈ ಕಮ ವೇದಿಕೆಗೆ ಹಾಗೂ ಇತರ ಪ್ರಗತಿಪರ ಶಕ್ತಿಗಳಿಗೆ ಸಂದ ಪಾಕ್ಷಿಕ 
ಜಯವೆಂದೇ ಪರಿಗಣಿಸಲಾಯಿತು. ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಈ ವಿಜಯೋತ್ಸವವನ್ನು 
“ಸೌಹಾರ್ದ ಸಾಂಸ್ಕೃತಿಕ ಜಾತ್ರೆ' ಎಂಬುದಾಗಿ ಶಿವಮೊಗ್ಗದಲ್ಲಿ ಆಚರಿಸಿತು. ಧರ್ಮಸಿಂಗ್‌ pT 
ಚಿಕ್ಕಮಗಳೂರು ಆಡಳಿತ ಕ್ರಮಗಳನ್ನು ವೇದಿಕೆ ಮುಕ್ತವಾಗಿ ಪ್ರಶಂಸಿಸಿತು. 
ಮುಂದಣ ಹೆಚ್ಚೆ 

ಚಿಕ್ಕಮಗಳೂರು ಮತ್ತು ಬಾಬಾಬುಡನ್‌ಗಿರಿಯಲ್ಲಿ ಜಿಲ್ಲಾಡಳಿತವು ಶಾಂತಿಪಾಲನೆ ಕಾಪಾಡಿದ್ದು 
ಔದನಂದನೆಗೆ ಅರ್ಹವಾದರೂ ಸಂಘಪರಿವಾರದ ಕೆಲವು ಆಗಹಗಳಿಗೆ ಅದು ಪರೋಕ್ಷವಾಗಿ ಮಣಿದದ್ದು 
ಖಂಡನಾರ್ಹ. ಈ ಸಂದರ್ಭದಲ್ಲಿ ನಡೆದ ಕೆಲವು ಲೋಪಗಳೆಂದರೆ, ೧೯೭೫ರ ಪೂರ್ವದಲ್ಲಿ ಇರದಿದ್ದ 
ಒಂದು ದಿನದ ಮಟ್ಟಿಗಾದರೂ ಗವಿಯ ಗರ್ಭಗುಡಿಯಿಂದ ಮುಜಾವರರನ್ನು ಹೊರಗೆ ಕಳುಹಿಸಿ, ಹಿಂದೂ 
ಅರ್ಚಕರಿಂದ ತೀರ್ಥಪ್ರಸಾದ ವಿತರಣೆಗೆ ಅವಕಾಶಮಾಡಿಕೊಟ್ಬದ್ದು; ಗೋರಿಗಳ ಮೇಲೆ ಹೊದಿಸಿದ್ದ 
ಬಲೇಘಾಗಳನ್ನು (ಹಸಿರುಚಾದರ) ತೆಗೆದು ಹಾಕಿಸಿದ್ದು; ಹೊರಗಿನ "ದಜ ಸ್ತಂಭಗಳ ಮೇಲಿದ್ದ ಹಸಿರು 
'ಬಾವುಟುಗಳನ್ನು, ತೆಗೆಸಿ ಹಾಕಿಸಿದ್ದು ಇತ್ಯಾದಿ. ೨೦೦೫ರಲ್ಲೂ ಇದೇ ಪರಿಸ್ಥಿತಿ ಮುಂದುವರಿಯಿತು. 


ಈ ಲೋಪಗಳು ಇವತ್ತಿಗೂ ಹಾಗೇ ಇದ್ದು ಅದನ್ನು ಕರ್ನಾಟಕ ಸ ಸೌಹಾರ್ದ ವೇದಿಕೆ 
ಗಂಭೀರವಾಗಿ ಪರಿಗಣಿಸಿ, ೧೯೭೫ರ ಪೂರ್ವದ ಪದ್ಧತಿಗಳ ಆಚರಣೆಗೆ. ಮಾತ್ರ ಆಗಹಸುತ್ತಿದೆ. ಪ್ರಸ್ತುತ 
ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸಿರುವ ಮುಖ್ಯಮಂತ್ರಿ ಹೆಚ್‌.ಡಿ. 
ಕುಮಾರಸ್ಪಾಮಿಯವರ ಗಮನಕ್ಕೆ ಈ ಎಲ್ಲಾ ಬೆಳವಣಿಗೆಗಳನ್ನು ತರಲಾಗಿದೆ. ಅವರು ನಾನಿನ್ನೂ ಈ ಬಗ್ಗೆ 
ಅಧ್ಯಯನ ಮಾಡಬೇಕೆಂದು ಹೇಳುತ್ತಾ ಬರುತ್ತಿದ್ದಾರೆ. ಆರುತಿಂಗಳಿಂದೀಚೆಗೆ ಆಡಳಿತದಲ್ಲಿ ಪಾಲುದಾರ 
ರಾಗಿರುವ ಸಂಘ ಪರಿವಾರ ಬೆಂಬಲಿತ ಬಿಜೆಪಿ ಧುರೀಣರು ಈ ವರ್ಷ (೨೦೦೬) ಶೋಭಾಯಾತ್ರೆ, 
ದತ್ತಮಾಲೆ, ದತ್ತಜಯಂತಿಗಳನ್ನು ನಿರಾತಂಕ ನಡೆಸಲಾಗುವುದೆಂದು ಹೇಳಿಕೆ ಕೊಡುತ್ತಿದ್ದಾರೆ. ಜೊತೆಗೆ 
ರಾಜ್ಯ ಉನ್ನತ 'ಶಿಕ್ಷಣ ಸಚಿವ ಡಿ.ಎಚ್‌. ಶಂಕರಮೂರ್ತಿಯವರು (೧೭-೯-೦೬) “ಟಿಪ್ಪು ಸುಲ್ತಾನ್‌ 
ಕನ್ನಡ ದ್ರೋಹಿ” ನಂದು ಮತ್ತೆ ತಮ್ಮ ಹಳೇರಾಗವನ್ನು ಹಾಡುವ ಮೂಲಕ "ರಾಜ್ಯ ಕೋಮುಸೌಹಾರ್ದ 
ವಾತಾವರಣವನ್ನು ಕಲಕಿದ್ದಾರೆ. ಇದನ್ನು ಸ ಹ"ಗಂಭೀರಔೌಗಿ ತೆಗೆದುಕೊಂಡಿರುವ 'ವೇದಿಕೆ ಸೆ ೩೦ರಂದು 
ಸಚಿವರ ವಿರುದ್ದ "ಭರಣಿ ಸತ್ಕಾಗಹ ನಡೆಸಿ, ಅವರನ್ನು ಮಂತ್ರಿಮಂಡಲದಿಂದ ಕೈ ಬಿಡಲು ಆಗಹಿಸಿದೆ. 
ಜೊತೆಗೆ ಬಾಬಾಬುಡನ್‌ಗಿರಿಯಲ್ಲಿ ಕೋಮು ಸೌಹಾರ್ದವನ್ನು ಕಲಕುವ ನರಃ ಆಚರಣೆಗೆ ಅವಕಾಶ 


ನೀಡಬಾರದೆಂದು ಸರ್ಕಾರಕ್ಕೆ ಒತ್ತಡ ಹಾಕುವತ್ತ ಕಾರ್ಯತತ್ತರವಾಗಿದೆ. ug 


ಅಡಿದರ "ಪಾಕ್ಲಿ" ನೆವಪಿಸುವ ಪ್ರಿಯರ “ಪ್ರಜಾಶಾಶಿತ್ಸ" 


ಪೆಜಾಸಾಹಿತ್ಯ'ದ ಸ ಸಂಚಿಕೆಗಳನ್ನು ನೋಡಿ. ಇಂತಹದೊಂದು ಪತ್ರಿಕೆ ಬರುತಿದೆಯಲ್ಲ. ಎಂದು 
೦ತೋಷಪಟ್ಟಿದ್ದೇನೆ. ಗೋಪಾಲಕೃಷ್ಣ ಆಡಿಗರು ತರುತ್ತಿದ್ದ "ಸಾಕ್ಷಿ' ಎನ್ನುವ ವತಿಕ ನೆನಪಾಯಿತು. 
ಕ ಸೃ ಶೀಲ ಬೌದಿಕರ ಲೇಖನಗಳು " ಪ್ರಜಾಸಾಹಿತ್ತೆ ದಲ್ಲಿ ಡವ. ಅಂಥವನ್ನು 
ನೋಡಬೇಕು. ಅನಿಸುತ್ತದೆ. ಹರಿಹರಜಯರ ಈ ಸಾಹಸದ ಬ್ಗ ನನ್ನ ನಲಸ ಹಸಿರ ಮಾತಾಡುತ್ತಲೇ | 


ಜನ: ಮ LE ಕ ಗ ಡಾ ಸುಮತೀಂದ್ರ ಲ 


TE CT SS 


ಆ * ೧೫ 


ಪ್ರೊ. ಸಿ.ಎನ್‌. ರಾಮಚಂದ್ರನ್‌ 
ಟಿಪು ಸುಲ್ತಾನ: ಒಂದು ವ್ಯಾಖ್ಯಾನ 


“ಕಾಡುತ್ತಿವೆ ಭೂತಕಾಲದ ಭ್ರೂಣಗೂಢಗಳು” - ಅಡಿಗ 
ನೌನು ಅಮೆರಿಕಾದ ಮಯಾಮಿ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್‌.ಡಿ. ಪದವಿಗಾಗಿ ವ್ಯಾಸಂಗ ಮಾಡುತ 
ನಡೆದ ಘಟನೆ ಇದು (೧೯೭೮- ರ. ಎಚ್‌.ಡಿ ವ್ಯಾಸಂಗದಲ್ಲಿ ಎಲ್ಲರಿಗೂ ಅತ್ಯಂತ ಕಷ್ಟಕರವಾದ 
ಘಟ್ಟವೆಂದರೆ "ಕಾಂಪ್ರಹೆನ್ನಿವ್‌ ಪರೀಕ್ಷೆ: ಮೂರು ಮೂರು ತಾಸು ಅವಧಿಯ ನಾಲ್ಕು ಪ್ರಶ್ನಪತ್ರಿಕೆಗಳು 
ಮತು ಲ ತಾಸು ಅವಧಿಯ ವಿಶೇಷ ಅಧ್ಯಯನ ಕ್ಷೇತ್ರದ ಪಶ್ನಪತ್ರಿಕೆ; ಇವೆಲ್ಲದರಲ್ಲಿಯೂ ತೇರ್ಗಡೆಯಾದರೆ 
೩-೪ ತಾಸು ಅವಧಿಯ ಮೌಖಿಕ ಪರೀಕ್ಷೆ. ಈ ಪರೀಕ್ಷ ತಯಾರಿ ನಡೆಸಲು ನಾವೊಂದು ಐದು ಜನ 
ಸಹಪಾಠಿಗಳು ಪ್ರತಿದಿನ ಒಂದು ಕಡೆ ಸೇರಿ ಸಂಬಂಧಿಸಿದ ಪಠ್ಯಗಳ ಬಗ್ಗೆ ಹಾಗೂ ಅವುಗಳ ವ್ಯಾಖ್ಯಾನಕ್ರಮಗಳ 
ಬಗ್ಗೆ ಚರ್ಚಿಸುತ್ತಿದ್ದೆವು. ಒಂದು ಸಂದರ್ಭದಲ್ಲಿ ಶೇಕ್‌ಪಿಯರ್‌ನ ಮರ್ಚಂಟ್‌ ಅಫ್‌ ವೆನಿಸ್‌ ನಾಟಕದ 
ಶೈಲಾಕ್‌ ಪಾತ್ರದೆ' ಬಗ್ಗೆ ಕಾವೇರಿದ ಚರ್ಚೆ ನಡೆಯುತ್ತಿದ್ದಾಗ, ಒಬ್ಬ ಯಹೂದಿ ವಿದ್ಯಾರ್ಥಿ ಸ್ಪಲ್ಪ ಉದ್ದೇಗದಿಂದ 
ಹೀಗೆ ವಾದಿಸಿದ: “ ಶೇಕ್ಸ್‌ಪಿಯರ್‌ನ ಮಾನವೀಯತೆ, ಕರುಣೆಯನ್ನು ಕುರಿತ ಅವನ ತತಸೋಘ ಹೇಳಿಕೆ 
ಇತ್ಯಾದಿಗಳ ಬಗ್ಗೆ ಏಕೆ ಚೆರ್ಚಿಸುತ್ತೀರಿ, ನನಗರ್ಥವಾಗುವುದಿಲ್ಲ. ನಾಟಕದಲ್ಲಿ ಆಗುವುದಾದರೂ ಏನು? 
ಮೊದಲೆಲ್ಲಾ ಕರುಣೆ, ಕ್ಷಮೆ, ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಾ, ಶೈಲಾಕ್‌ನನ್ನು ತನ್ನ ಮಾತಿನ ಬಲೆಯೊಳಗೆ 
ಸಿಕ್ಕಿಸಿಕೊಂಡು, ಅನಂತರ ಪೋರ್ಕಿಯಾ ಮಾಡುವುದೇನೆಂದರೆ ಅವನ ಎಲ್ಲಾ ಸರಿಪತ್ತನ್ನು ಕಿತ್ತುಕೊಂಡು, 
ಅವನನ್ನು ಬಲಾತ್ಕಾರದಿಂದ ಮತಾಂತರಿಸುವುದು. ಹಾಗೆ ನೋಡಿದರೆ, ನಿಜವಾಗಿ "ಜ್ರನ್ನದ "ಕರಂಡಕ' 

ಎಂದರೆ 'ಫೋರ್ಶಿಯಾ ಮತ್ತು ಆ ಪಾತ್ರವನ್ನು ಸೃಷ್ಟಿಸಿದ ಶೇಕ್ಸ್‌ಪಿಯರ್‌; ಹೊರಗೆ ತೋರಿಕೆಯ ಪ 
ಔದಾರ್ಯ, ಒಳಗೆ ಕೌರ್ಯದ ಫೂತ್ಕಾರ.” ಈ ನಿಲುವಿಗೆ ಸ್ಪಂದಿಸುತ್ತಾ ಒಬ್ಬ ಕ್ರಿಶ್ಚಿಯನ್‌ ವಿದ್ದಾ 
ಹೀಗೆ ವಾದಿಸಿದ: “ ನಿಜ; ನೀನು ಹೇಳುವುದೆಲ್ಲವೂ ಸ್ಪೀಕಾರಾರ್ಹ - ಇಂದಿನ ಾಮಾಜಿಕ- w 
ಮಾನದಂಡಗಳ ನೆಲೆಯಲ್ಲಿ. ಆದರೆ, ಶೇಕ್ಸ್‌ಪಿಯರ್‌. ನಿದ್ದುಮು ೧೬ನೆಯ ಶತಮಾನದಲ್ಲಿ. ಅಂದು 
ಯಹೂದಿಗಳಿಗೆ ತಮ್ಮದೇ 'ಆದ ರಾ ಷ್ಪವಿರಲಿಲ್ಪ; ಎಲ್ಲಾ ದೇಶಗಳಲ್ಲಿಯೂ ಅವರು ಪರದೇಶಿಗಳಾಗಿಯೇ 
ಇರಬೇಕಾಗಿತ್ತು; ಯಾವ ಸ ಸಿರಾಸಿಯನ್ನೆ ಮಾಡಲೂ ಅವರಿಗೆ ಹಕ್ಕಿರಲಿಲ್ಲ. ಯಹೂದೀ ಜನಾಂಗದ ಬ 
ಇಡೀ ಯೂರೋಪಿನಲ್ಲಿ ಹಿ ್ರಿ ಉರಿಯುತ್ತಿದ್ದ ದ್ವ ದ್ವೇಷದ ಪರಿ ತಿಯಲ್ಲಿಯೂ ಶೇಕ್ಸ್‌ಪಿಯರ್‌ ಯಹೂದಿಗಳೂ 

ಮನುಷ್ಯರು ಎಂದು ತೋರಿಸುತ್ತಾನೆ: : "ಯಹೂದಿಗೆ ಕಣ್ಣುಗಳಿಲ್ಲವೇನು? ಅವನಿಗೆ ಕಿವಿಗಳಿಲ್ಲವೇನು? 

. ನೀವು ನಮಗೆ ಕಚಗುಳಿ ಮಾಡಿದರೆ ನಾವು ನಗುವುದಿಲ್ಲಿವೇನು? ನೀವು ನಮ್ಮನ್ನು ಚುಚ್ಚಿದರೆ ನ 
ಮೈಯಿಂದಲೂ ರಕ್ತ ಹರಿಯುವುದಿಲ್ಲವೇನು?' ಎಂದು ಯಹೂದಿಯಾದ ಶೈಲಾಕ್‌ನಿಂದ ಹೇಳಿಸುತ್ತಾನೆ. 
ಅರಿದಿನ ಕಾಲಘಟ್ಟದಲ್ಲಿ ಇದಕ್ಕಿಂತ ಹೆಚ್ಚು ಏನು ಮಾಡಲು ಸಾಧ್ಯವಿತ್ತು?” ಕ ಅನಂತರ ಟೆಂಷೆಸ್ಟ್‌ 
ನಾಟಕದ ಪ್ರಾಸ್‌ಪೆರೋ ಪಾತ್ರದ ಬಗ್ಗೆ ಹೊರಳಿತು. 


* 3% 3% 


ಕನ್ನಡದಲ್ಲಿ, ಇಂಗ್ಲಿಷ್‌ನಲ್ಲಿ ಮತ್ತು ಇತರ ಭಾಷೆಗಳಲ್ಲಿ ಮ ಘಟಿ ಸಾಕುಬೇಕಾದಷ್ರು ನಾಟಕ- 
ಕಾದಂಬರಿಗಳು, ಚರಿ ತ್ರೆಗಳು, ನೆನಪುಗಳು, ಆತ್ಮಕಥನಗಳು' ಇತ್ಸಾದಿ ಪ್ರಕಟವಾಗಿವೆ; ಆದರೂ ಟಿಪುವಿನ 
ವ್ಯಕ್ತಿತ್ವದ ಬಗ್ಗೆ ಇದಮಿತ್ನಂ ಎಂಬ ಗಹಿಕೆ ಸಾಧ್ಯ ವಾಗಿಲ್ಲ. ಈಗ ಸ ಮಾಡಬಹುದಾದ ಕಾರ್ಯವೆಂದರೆ, 


ದಲಿಗೆ ಟಿಪುವಿನ ಬೆಗ್ಗೆ ಸರಿಸುಮಾರು ಎಲ್ಲಾ ವಿದ್ವಾಂಸರೂ ಒಪುವ ಕೆಲ ಸಂ 
ಅನಂತರ sy ಪ್ಲವ ಕಲ ಸಂಗತಿಗಳನ್ನು ದಾಖಲಿಸಿ, 


(೧) ಟಿಪು ಅಸಾಮಾನ್ಯ ವೀರ ಮತ್ತು ರಣನೀತಿಯಲ್ಲಿ ಪಾರಂಗತ, ಅವನ ರಣನೀತಿ ಎಷ್ಟು ಪ್ರಗಲ್ಲವಾಗಿತ್ತೆಂದರೆ 
“ತನ್ನ ಸೈನ್ಯದ ಶೀಘ್ರ ಚಲನೆಯಿಂದ ಮತ್ತು ಹಠಾತ್ತನೆ ಯುದ್ಧಭೂಮಿಯನ್ನು ಬದೆಲಾಯೆಸುವ 
ತನ್ನ 'ಚಾತುರ್ಯದಿಂದ ಬ್ರಿಟಿಷ್‌ ಸೇನಾಪತಿಗಳೆನ್ನು ಟಿಪೂ ದಿಗ್ಗಮೆಗೊಳಿಸುತ್ತಿದ್ದನು” ಸ ಎಂದು ಇತಿಹಾಸಜ್ಞ. 
ಪರ್ಸಿವಲ್‌ ಸ್ಲಿಯರ್‌ ಹೇಳುತ್ತಾನೆ (ಪು). ಸಣ್ಣ 

(೨) ಅವನಿಗೆ ಸಮಕಾಲೀನ ಯೂರೋಪಿನಲ್ಲಾಗುತ್ತಿದ್ದ ಸಂಶೋಧನೆ 
ಆಸಕ್ತಿಯಿತ್ತು; ಮತ್ತು ಎಲ್ಲವನ್ನೂ ಪ್ರಯೋಗಮಾಡಿ ನೋ 

“ಅಕ್ಷರನನ್ನು ನೆನಪಿಸುವಂತಹ ಕುತೂಹಲ ಮತ್ತು ಚಿಕಿತ್ಸಕ 


oe a 


ಆವಿಷ್ಕಾರಗಳನ್ನು ಕುರಿತು ಅಪಾರ 
ಡುವ ವೈಜ್ಞಾನಿಕ ದೃಷ್ಟಿಕೋನವಿತ್ತು. 
ಬುದ್ದಿ ಅವನಿಗಿತ್ತು” ಎಂದು ಎಡ್ಡರ್ಡ್‌' 


ಥಾಮ್‌ಸನ್‌ ಮತ್ತು ಜಿ. ಟಿ. ಗ್ಯಾರಟ್‌ ಹೇಳುತ್ತಾರೆ (ಪು.೨೦೬). ಇನ್ನೂ ನಿಖರವಾಗಿ, "ಆಗ ತಾನೆ 
ಫ್ರಾನ್ಸ್‌ನಲ್ಲಿ ಕಂಡುಹಿಡಿದಿದ್ದ ಥರ್ಮಾಮೀಟರ್‌” ಬಗ್ಗೆ ಅವನಿಗೆ ಅಪಾರ "ಕುತೂಹಲವಿತ್ತು ಮಸ್ಸತ್‌ 
ಸನಿಹೆದ "ದ್ವೀಪಗಳಿಂದ ರೇಷ್ಠೆ ಹುಳುಗಳನ್ನು ತರಿಸಿ, "ಅವುಗಳ ತಳಿಯನ್ನು ವೃದ್ದಿಪ ಡಿಸುವುದರ ಬಗ್ಗೆ 
ಅವನಿಗೆ ತೀವ್ರ ಕಾಳಜಿಯಿತ್ತು' ಎಂದು ಗಿರೀಶ್‌ ಕಾರ್ನಾಡ್‌ ತಮ್ಮ ನಾಪಿಕಪಿಶಿ. ದರ್ಶಿಸುತ್ತಾರೆ. 

(೩) ಇತರ ರಾಜ್ಯಗಳೊಡನೆ ಮತ್ತು ದೇಶಗಳೊಡನೆ ವ್ಯಾಪಾರವನ್ನು ಬೆಳಸಿ ಆ ಮೂಲಕ ತನ್ನ ರಾಜ್ಯವನ್ನು 

| ಶ್ರೀಮಂತಗೊಳಿಸುವ ದೂರದೈಷ್ಟ ಟಿಪುವಿನಲ್ಲಿತ್ತು. ಕಾರ್ನಾಡರ "ನಾಟಕದಲ್ಲಿ ಟಿಪು ಒಂದು ಸಂದರ್ಭದಲ್ಲಿ 
ಹೀಗೆ ಹೇಳುತ್ತಾನೆ: “ಸೈನಿಕರು, ಆಯುದಗೆಳು, ಎಲ್ಲಾ ನಿಜ. ಆದರೆ ಮಹತ್ವದ್ದು ವ್ಯಾಪಾರ - 
ಉದ್ಯೋಗ - ಪಣ” KN ಬ) ನ್‌ ಅವಮು ಕೆನರಾದ | (ಪಶ್ಚಿಮ ಕರಾವಳಿ) ಉದ್ದಿಮೆಗಳನ್ನು ಮತ್ತು 
ಮೈದಾನ ಭಾಗದ (ಹಳೆಯ ಮೈಸೂರು ಪ್ರಾಂತ ತ್ಯದ) ಕೃಷಿಯನ್ನು ಎಷ್ಟು ವೃದ್ಧಿ ಪಡಿಸಿದಬೆಂದಕೆ 
ಮೈಸೂರಿನ ಪ್ರಜೆಗಳು ಇಡೀ ಭಾರತದಲ್ಲೇ ಅತ್ಯರಿತ ಸುಖ-ಸಂತೋಷಗಳಿಂದ” ಇದ್ದರು” ಎಂದ್ದು 
ಮಹೋ ಮಂಡಿಸುತ್ತಾನೆ (ಪು.೭೩- ೭೪೪). 


(೪) ಆಡಳಿತ: ಟಿಪೂವಿನಲ್ಲಿ ಆಡಳಿತ ದಕ್ಷತೆ ಮತ್ತು ಸುಧಾರಣಾ ಮನೋಭಾವವಿತ್ತು ಟಿಪು. ತನ್ನ 

ಕಾಲದ “ಮೊದಲನೆಯ ದರ್ಜೆಯ” ಸಮಥ ರಾಜಕಾರಣಿ,” ಮತ್ತು ಪಾನನಿರೋಧ-ವೇಶಾ" 

ಪದ್ದತಿಯ ನಿಷೇಧ- ರೈತರಿಗೆ ಸುಲಭ ಕೃಷಿ ಸಾಲ ಇತ್ಯಾದಿ ಸುಧಾರಣೆಗಳನ್ನು ಮೊದಲಿಗೆ ಭಾರತದಲ್ಲಿ 
ಜಾರಿಗೆ ತಂದವನು ಟಿ ಎಂದು ಮಿಷೋ, ಕಿರಮಾನಿ, ಇರ್‌ ಕೌಸರ್‌ ಇತ್ಪಾದಿ ಎಲ್ಲಾ ಇತಿಹಾಸಜ್ಜರೂ 
ಒಪ್ಪುತ್ತಾರೆ. 

(ಈ) ತಾನು ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ಟಿಪು ಪರ್ಶಿಯನ್‌ ಭಾಷೆಯನ್ನು ಆಡಳಿತ ಭಾಷೆಯ 
ನ್ನಾಗಿ ಮಾಡಿ; ಅನೇಕ ಕೋಟೆಗಳ, ಕಛೇರಿಗಳ ಸ ತಿಂಗಳು-ವರ್ಷಗಳ ಹೆಸರುಗಳನ್ನು ಪರ್ಶಿಯನ್‌ 
ಭಾಷೆಗೆ ಬದಲಾಯಿಸಿದನೆಂದು ಅವನ ಆಸ್ಥಾನದಲ್ಲಿಯೇ ಇದ್ದ ಕಿರ್ಮಾನಿ ಹೇಳುತ್ತಾನಲ್ಲದೆ, ತನ್ನ 
ಹೇಳಿಕೆಗೆ ನಿದರ್ಶನವಾಗಿ ಹಾಗೆ ಪರ್ಶಿಯನ್‌ ಭಾಷೆಗೆ ಬದಲಾದ ಹೆಸರುಗಳ ಒಂದು ದೊಡ್ಡ ಪಟ್ಟಿ 
ಯನ್ನೇ ಕೊಡುತ್ತಾನೆ (ಪು. ೫೭, ೧೫೯, ೧೯೦). 
ಇಲ್ಲಿ, ಪರ್ಶಿಯನ್‌ ಭಾಷೆಯ ಉಪಯೋಗಕ್ಕೂ ಟಿಪುವಿನ ಕನ್ನಡ ಭಾಷೆಯ ತಿರಸ್ಕಾರ ಅಥವಾ 

ಅವನ ಇಸ್ಲಾಂ ಧರ್ಮ ಇವುಗಳಿಗೂ ನಾವು ಸಂಬಲಿಧವನ್ನೆ ನೂ ಕಲ್ರಿಸಬೇಕಾಗಿಲ್ಲ. ೧೬೧೮ನೆಯ 

ಶತಮಾನಗಳಲ್ಲಿ ಭಾರತದ ಹೆಚ್ಚಿನ ಹಿಂದೂ-ಮುಸಲ್ಲಾನ "ರಾಜ್ಯಗಳಲ್ಲಿ ಆಡಳಿತ ಭಾಷೆಯಾಗಿದ್ದುದು 
ಪರ್ಶಿಯನ್‌; ಮತ್ತು, ff ಕಾರಣದಿಂದಲೇ ಪ್ರತಿಯೊಂದು" ರಾಜ್ಯದ 'ದುಭಾಷಿಗಳೂ ಹಾಗೂ ಮುನ್ನೀಗಳೂ 
ತೆಮ್ಮ ಸ್ಲಳೀಯ ಭಾಷೆಗಳೊಡನೆ ಪರ್ಶಿಯನ್‌ ಭಾಷೆಯನ್ನೂ ಕಲಿಯುತ್ತಿದ್ದರು. ಪ್ರಸಿದ್ಧ ಸುಧಾರಣಾವಾದಿ 
ರಾಜಾ ರಾಮಮೋಹನ ರಾಯ್‌ ಮುನ್ನಿಯಾಗಲು ಮೊದಲು ಕಲಿತದ್ದು `ಪರಿಯನ್‌; ಅನಂತರ ಕಲಿತದ್ದು 
ಬೆಂಗಾಳಿ, ಸಂಸ್ಕೃತ ಮತ್ತು ಇಂಗ್ಲೀಷ್‌. 

ಇತಿಹಾಸಕಾರರಲ್ಲಿ ಮತ್ತು ಸಾಹಿತಿಗಳಲ್ಲಿ ಪರಸ್ಪರ ವಿರುದ್ದ ಅಭಿಪ್ರಾಯಗಳಿರುವುದು ಕೇವಲ ಎರಡೇ 
ವಿಷಯಗಳ ಬಗ್ಗೆ: ಟಿಪುವಿನಲ್ಲಿದ್ದ Y ಇರದಿದ್ದ ರಾಷ್ಟಪ್ರೇಮ ಮತ್ತು ಟಿಪುವಿನ ಮತಾಂಧತೆ / ಪರಮತ 
pe ಈಗ "ಇವುಗಳನ್ನು ಸ್ಪಲ್ಪ ವಿವರವಾಗಿ ನೋಡೋಣ. 

ಪ್ರೇಮ 

ಶೇಖ್‌ ಆಲಿ, ಭಗವಾನ್‌ ದಾಸ್‌ ಗಿದ್ದಾನಿ, ಗಿರೀಶ್‌ ಕಾರ್ನಾಡ್‌ ಇತ್ಯಾದಿ ಇತಿಹಾಸಜ್ಞರು / ಸಾಹಿತಿಗಳು 
ಟಿಪುವಿನಲ್ಲಿ ಅವನ ಸಮಕಾಲೀನ ರಾಜ-ನವಾಬರಲ್ಲಿ ಇರದಿದ್ದ ರಾಷ್ಟದ ಗ್ರ ಗಹಿಕೆ ಮತ್ತು ಬ್ರಿಟಿಷ್‌ ಸಾಮ್ರಾಜ್ಯ 

ಶಾಹಿಯ ನಿಜ ಸ್ತರೂಪದ ಅರಿವು ಇದ್ದುವು ಎಂದು ವಾದಿಸುತ್ತಾರೆ. ್‌ P 

ಟಕದಲಿ ಟಿಪು ಒಂದು ಸಂದರ್ಭದಲ್ಲಿ ಹೀಗೆ ಉದ್ದರಿಸುತ್ತಾ; “ಒಬ್ಬ ಅಂಗೇಜ 

Tend Es ವಿಶ್ವಾಸಘಾತ ಮಾಡೋದಿಲ್ಲ. ಎಲ್ಲರೂ ತಮ್ಮ ) ರಾಷ್ಟಕ್ಕಾಗ ದುಡೀತಾರೆ. 

ಇಂಗ್ಲಿಸ್ತಾನ್‌! ನನದು ಜಾತಿಯಲ್ಲ, ಧರ್ಮವಲ್ಲ ಸ (ಪು. ೬2). ತ್ರ ನೆಲೆಯಲ್ಲಿ ಕಾರ್ನಾಡರ 

ನಾಟಕದ ಹೆಸರು ತುಂಬಾ ಅರ್ಥಪೂರ್ಣವಾಗಿದೆ. ಟಿಪು ತನ್ನ ಕನಸುಗಳನ್ನು ಬರೆದಿಡುತ್ತಿದ್ದ ಮತ್ತು 
ಅವುಗಳನ್ನು ಮರುದಿನ ಆಸ್ಥಾನದಲ್ಲಿ ಚರ್ಚಿಸುತ್ತಿದ್ದ ಎಂಬುದನ್ನು ಅನೇಕ ಇತಿಹಾಸಜ್ಞರು ದಾಖಲಿಸಿದ್ದಾರೆ. 
ಕಾರ್ನಾಡರ ನಾಟಕದಲ್ಲಿ ಟಿಪುವಿನ ನಾಲ್ಕು ಕನಸುಗಳ ಚಿತ್ರಣವಿದ್ದರೂ ನಾಟಕದ ಹೆಸರು "ಟಿಪು ಸುರಾನ 

ಕಂಡ ಕನಸು'. ಅರ್ಥಾತ್‌, ಇಲ್ಲಿ ಕನಸು' ಶಬ್ದವನ್ನು ನಾಟಕಕಾರರು ಹಸೆಯ ಬರುತ "ಅ 

ಎನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ; ಮತ್ತು Wy ಕನಸು' ನಾಟಕದ 


SM e0c 


ಟಿ 
ಕನಸಿನಲ್ಲಿ ಮರಾಠರು ಮತ್ತು ನೈಜಾಂ ತಮ್ಮಿಂದಾಗುತ್ತಿದ್ದ ತಪ್ಪುಗಳನ್ನು ಅರಿತುಕೊಂಡು, ಟಿಪುವಿಗೆ 


ಸೋತು ಓಡಿಹೋಗುತ್ತದೆ. 
ಸಹಾಯ ಮಾಡಲು ಬರುತ್ತಾರೆ; ವರ ಒಗ್ಗಟಿನಿಂದಾಗಿ ಚಿಟಿ ಷ್‌ ಸೈನ್ಯ ಸೋತ fe ು ಮಸ 
ನಾಟಕದ ಧನಿಯೆಂದರೆ, ದುರೆದ ೈಷ್ಟವಶಾತ್‌ ಗ್‌ Laflree "ರಾಷಪ್ರೇಮ'ದ ಬಗ್ಗೆ ನದೇ ಬಗೆಯ 
ನರ ವರಾ 'ವಸಾಪಸೋತರ ಚಿಲತಕರು / ಲೇಖಕರು 
ನಿಲುವನ್ನು ಶೇಖ್‌ ಆಲಿ, ಗಿದ್ದಾನಿ, ಮುಂತಾದ ರಾಷ್ಟ್ರೀಯ / 
ತಾಳುತ್ತಾರೆ. 
ಇಲ್ಲಿ ಏಳುವ ಪ್ರಶ್ನೆಯೆಂದರೆ, ಟಿಪುವಿನ ಕಾಲದಲ್ಲಿ "ಇಡೀ ಭಾರತ ಒಂದು ರಾಷ್ಟ' ಎಂಬ ಗಹಿಕೆ 
ವಸುನಿಷ್ಠವಾಗಿ ಆಧರಿಸಿ ತಮ್ಮ ಪ 3ದ್ಧ ಪಾನಿಪತ್‌ 
ಇತ್ತೆ ಎಂಬುದು. ಸಾಧ್ಯವಿರುವ ಎಲ್ಲಾ ಆಕರಗಳನ್ನೂ el ep 
ಕಾದಂಬರಿಯನ್ನು ಬರೆದಿರುವ ವಿಶ್ವಾಸ್‌ ಪ ಪಾಟೀಲ್‌ ಪಾನಿಪತ್‌ ai} i ಬ್ಬ non 
ಮರಾಠರು ನಿರ್ಣಾಯಕ ಸೋಲನ್ನು ಏಕೆ ಅನುಭವಿಸುತ್ತಾರೆ ಎಂಬು ಸಣ 
ಒಂದು ಹೀಗಿದೆ: ಅಂದು (೧೮ನೆಯ ಶತಮಾನದಲ್ಲಿ) ಮರಾಠರನ್ನು ದಖನಿ ಪ್ರಾಂತ್ಯ ಸ 
"ಹಿಂದೂಸ್ತಾನ' ತಮ್ಮದೆಂದು ವಿಂಧ್ಯದಿಂದ ಉತ್ತರಕ್ಕೆ ಇದ್ದ ಎಲ್ಲಾ Wo ಮುಸ್ಲಿಮ್‌ ರಾಜನವಾಖ 
ಭಾವಿಸಿ, ಅವರಿಗೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಎಂದರೆ, ೧೯ ನೆಯ ಶತಮಾನ 
ರಾಜಕೀಯವಾಗಿ, "ಹಿಂದೂಸ್ತಾನ'ವೆಂದರೆ ಉತ್ತರ ಭಾರತ” ಎಂಬ ಗಹಿಕೆಯಿದ್ದುದು ನಿಜ. ಸಾಂ 
ಧಾರ್ಮಿಕ ನೆಲೆಯಲ್ಲಿ ಎಂದಿನಿಂದಲೂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ "ಭಾರತ ಒಂದು NE 
ಗಹಿಕೆಯಿದೆ, ನಿಜ: “ಅಸ್ತು ರಸ್ಕಾಂ ದಿಶಿ ದೇವತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ | ಪೂರ್ವಾಪ 
ತೋಯನಿಧಿಂ ವಗಾಹೈೆ pe ಧಿವ್ಯಾಮಿಹ ಮಾನದಂಡಃ”; “ಗಂಗೇಚ ಯಮುನೇಚ್ಛೈವ ಗೋದಾವರಿ 
ಸರಸ ಸತಿ | ನರ್ಮದೆ lpi ಅಪರ 'ಜಲೇಸಿನ್‌ ಸನ್ನಿಧಿಂ ಕುರು” ಇತ್ಯಾದಿ. ಆದರೆ, Bu 
ಅಶೋಕ-ಅಕ್ಷರರ ಕಾಲವೂ ಸೇರಿದಂತೆ ಎಂದೂ ಭಾರತ ಒಂದು ರಾಷವಾಗಿರಲಿಲ್ಲ. ರಾಜಕೀಯವಾಗಿ 
ಮತ್ತು ಭಾಷಿಕವಾಗಿ "ರಾಷ್ಟೀಯತೆ'ಯ ಕಲ್ಪನೆ ಪಶ್ಚಿಮದಲ್ಲಿ ಪ್ರಾರಂಭವಾದೆದ್ದು ೧೯ನೆಯ ಶತಮಾನದಲ್ಲಿ 
ಮತ್ತು ಅನಂತರ ಅದು (ಮುಖ್ಯವಾಗಿ ಬ್ರಿಟಿಷರನ್ನು ಎದುರಿಸಲು) ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯ 
ಕಾಲದಲ್ಲಿ ಮೂಡಿಬಂದಿತು. ಈ ಪರಿಕಲ್ಪನೆಯನ್ನು ೫೦೦ಕ್ಕೂ ಹೆಚ್ಚು ಸ್ಪತಂತ್ರೆ ರಾಜ್ಯಗಳಿದ್ದ ಮತ್ತು 
ಪ್ರತಿಯೊಂದೂ "ರಾಷ್ಟ'ವೇ ಆಗಿದ್ದ ಟಿಪುವಿನ ಕಾಲಕ್ಕೆ ಅನ್ನಯಿಸುವುದು ಅಷ್ಟೇನೂ ಉಚಿತವಲ್ಲ ಎಂದು 
ತೋರುತ್ತದೆ. ಟಿಪು ಬ್ರಿಟಿಷರನ್ನು ತೀವ್ರವಾಗಿ ದ್ವೇಷಿಸುತ್ತಿದ್ದನೆಂಬುದು ನಿಜ; ಆದರೆ ಅದರ ಕಾರಣ ಅವನ 
"ರಾಷ್ಟಪ್ರೇಮ' ಎಂದು ಹೇಳಲು ಸಾಧ್ಯವಿಲ್ಲ; ಬಿಟಿಷರನ್ನು ದ್ವೇಷಿಸುತ್ತಿದ್ದ ಟಿಪು ಫೆಂಚರನ್ನು ಓಲೈಸುತ್ತಿದ್ದ, 
ಮತ್ತು ಯೂರೋಪಿನಲ್ಲಿ ಫ್ರೆಂಚರು ಬ್ರಿಟಿಷರ ವಿರುದ್ಧ ಸೋಲಡೇ ಹೋಗಿದ್ದರೆ ಭಾರತದಲ್ಲಿ NE 
ಬದಲು ಫ್ರೆಂಚರು ತಮ್ಮ ವಸಾಹತನ್ನು ಸ ಸ್ಥಾಪಿಸುತ್ತಿದ್ದರು. ಈ ನೆಲೆಯಲ್ಲಿ ಟಿಪು.. ಶಿವಾಜಿ, ರುಾನ್ಸಿ ರಾಣಿ. 
ನಾನಾ ಸಾಹೆಬ್‌ ಇವರೆಲ್ಲರನ್ನೂ 'ರಾಷ್ಟಪ್ರೇಮೆ'ಗಳಿಂದು ಕರೆಯುವುದರ ಹಿಂದಿರುವ ಸ ಸಾಂಸ್ಕೃತಿಕ ಒತ್ತಡಗಳನ್ನು 
ಮುಂದೆ ಚರ್ಚಿಸಬಹುದು. 
ಮತೀಯತೆ 
ಟಿಪು ಸುಲ್ತಾನನ ಮತೀಯತೆಯನ್ನು ಕುರಿತು ವಾದದ ಎರಡು ತುದಿಗಳನ್ನು ಪ್ರತಿನಿಧಿಸುವ ಎರಡು 
ವರ್ಗಗಳನ್ನೇ ನಾವು ನೋಡಬಹುದು. "ಪು ಎಲ್ಲಾ ಧರ್ಮಗಳನ್ನೂ ಸಮಾನವಾಗಿ ಗೌರವಿಸುತ್ತಿದ್ದ 
ಮತು ್ರ ಬಲಾತ್ಕಾರದ ಮತಾಂತರವನ್ನು ಅವನು ಎಂದೂ ಪ್ರ ಯತ್ನಿಸಲಿಲ್ಲ' ನಿಂದು ವಾದಿಸುವವರ ವರ್ಗದಲ್ಲಿ ' 
ಶೇಖ್‌ ಆಲಿ, ಮೊಹಿಬುಲ್‌ ಹಸನ್‌ "ಯಾನ್‌, ಕಬೀರ್‌ ಕೌಸರ್‌ ಇತ್ಯಾದಿ ಇತಿಹಾಸಜ್ಜರು; ಮತ್ತು ಗಿದ್ದಾನಿ,' 
ಕಾರ್ನಾಡ್‌, ಶಿವಪ್ರಕಾಶ್‌ ಇತ್ಯಾದಿ ಸಾಹಿತಿಗಳು ಬರುತ್ತಾರೆ. ಇವರುಗಳು ತಮ್ಮ ವಾದದ ಸಮರ್ಥನೆಗೆ್‌ 
ಆಧರಿಸುವುದು, ಮುಖ್ಯವಾಗಿ, ಟಿಪು ಶೃಂಗೇರಿ ಮಠಕ್ಕೆ ನೀಡಿದ ದಾನ-ದತ್ತಿಗಳು, ಅಂದಿನ ಶೃಂಗೇರಿ? 
ಪೀಠದ ಜಗದ್ದುರುಗಳೊಡನೆ ಮಾಡುತ್ತಿದ್ದ ಪತ್ರವ್ಯವಹಾರ, ಶ್ರೀರಂಗಪಟ್ಟಣದ" ಶ್ರೀರಂಗಸ್ಥಾಮಿಗೆ pS 
ಸಮರ್ಪಿಸಿದ ಕಾಣಿಕೆಗಳು, ಮತ್ತು ಇವನ ಸೈನ್ನದಲ್ಲಿಯೇ ಉನ್ನತ ಹುದ್ದೆಗಳನ್ನು ಪಡೆದಿದ್ದ ಹಿಂದು" 
ಸರದಾರರು. ಈ ವರ್ಗಕ್ಕೆ ಸೇರುವವರ ವಾದವೇನೆಂದರೆ ಭಾರತೀಯರನ್ನು ಧರ್ಮದ ಹೆಸ ಸರಿನಲ್ಲಿ* 
ಒಡೆದು ಆಳುವ ಉದ್ದೇಶದಿಂದ ಅಂದಿನ ಬ್ರಿಟಿಷ್‌ ಇತಿಹಾಸ ಜರು ಉದ್ದೇಶಪೂರ್ವಕವಾಗಿ, ಭಾರತ | 
ರಾಜ-ನವಾಬರನ್ನು ಮೆತಾಂಧರೆಂದು ಮತ್ತು ವಿಷಯಾಸಕ್ತರೆಂದು ಭಾರತೀಯ ಇತಿಹಾಸವನ್ನು ತಿರುಚಿ | 
ಬರೆದರು; ಮತ್ತು ಇಂದು ನಮ್ಮ ಮುಂದಿರುವ ಕರ್ತವ್ಯವೆಂದರೆ, ರ ಇತಿಹಾಸವನ್ನು ತಿರಸ್ಕರಿಸಿ, ಭಾರತದ 
"ನಿಜ' ಇತಿಹಾಸವನ್ನು ರಚಿ ಚಿಸುವುದು. 


೧೮ re 


“ಟಿಪು ಓರ್ವ ಮತಾಂಧ, ಮತೀಯ ಕಾರಣಗಳಿಗಾಗಿ ಅನ್ಮಮತೀಯರಿಗೆ ಉಗ್ರ ಹಿಂಸೆಯನ್ನು 
ವಿಧಿಸಿದವನು, ಸಾವಿರಾರು ಅನ್ಯಮತೀಯರನ್ನು ಇಸ್ಲಾಂ ಮಠಕ್ಕೆ ಸೇರುವಂತೆ ಬಲಾತ್ಯರಿಸಿದವನು' WR 
ನಿಲುವನ್ನು ತಾಳುವ ಎರಡನೆಯ ವರ್ಗದಲ್ಲಿ" ಸತ್ಯನಾತಿಯರ್‌, ಮೇಜರ್‌ ಡಿರೋಮ್‌, ಹಯವದನ 
ರಾವ್‌, ಮನೋ ಇತ್ಯಾದಿ ಇತಿಹಾಸಜ್ಞರು ಮತ್ತು ಲೆಕ್ಕವಿಲ್ಲದಷ್ಟು ಇಂಗ್ಲಿಷ್‌-ಕನ್ನಡ ಕಥೆ-ಕಾದಂಬರಿಕಾರರು 
ಬರುತ್ತಾರೆ. ಇವರ ಪ್ರಕಾರ. ಟಿಪು “ಜೆಹಾದ್‌'ನೆ ನಲ್ಲಿ (ಧರ್ಮಯುದ್ಧ” ' ಗಾಢ "ನಂಜಿಕೆಯಿದ್ದವನು. ಮತ್ತು 
ಇಸ್ಲಾಂ. ಧರ್ಮ ರಕ್ಷಣೆ-ಪ್ರಸಾರಗಳಿಗಾಗಿಯೇ ತನಗೆ ದೇವರು ಅಧಿಕಾರವನ್ನು ನೀಡಿರುವುದು ಎಂದು 
ನಂಬಿದ್ದನು. ಕಿರ್ಮಾನಿಯಂತೂ ಟಿಪುವನ್ನು “ಇಸ್ಲಾಂ ಧರ್ಮ ಪ್ರಚಾರಕ್ಕಾಗಿ ಮತ್ತು ಕಾಫಿರರ ನಾಶಕ್ಕಾಗಿ 
ತನ್ನ ಬದುಕನ್ನೇ ಮುಡಿಪಾಗಿಟ್ಟವನು” ನಾ ಪದೇ ಪದೇ ಬಣ್ಣಿಸುತ್ತಾನೆ. ಆಫ್‌ಫಾನಿಸ್ತಾನದ ರಾಜ 
(ಅಬ್ಲಾಲಿಯ ಮೊಮ್ಮಗ) ಜಮಾನ್‌ ಶಾಗೆ ಟಿಪು ಸುಲ್ತಾನ್‌ (೫/5/೧೮೯೭ರಲ್ಲಿ)ಬರೆದ ಒ೦ಿದು ಪತ್ರದ 
ಅನುವಾದವನ್ನು ಕಬೀರ್‌ ಕೌಸಲ್‌ ಕೊಡುತ್ತಾರೆ; ಅದರಲ್ಲಿ ಟಿಪು ಹೀಗೆ ಬರೆದಿರುತ್ತಾನೆ: “ನಮ್ಮ ಧರ್ಮದ 
ಶತ್ರುಗಳ ವಿರುದ ನಾವೆಲ್ಲರೂ ಒಂದಾಗಿ, ಒಗ್ಗಟ್ಟಿನಿಂದ ಧರ್ಮಯುದ್ದವನ್ನು ನಡೆಸಬೇಕು” ಮತ್ತು “ 
ನಿಮಗೆ ಈಗಾಗಲೇ ಗೊತ್ತಿರುವಂತೆ ನನ್ನ ಅತ್ಸುಚ್ಛ ಮಹತ್ತಾಕಾಂಕ್ಷೆಯೆಂದರೆ ಧೆರ್ಮಮಿದ್ಧವನ್ನು ಹೂಡುವುದು” 
(ಪು.೧೪೬). ಇದೇ ತಾತ್ತರ್ಯವನ್ನುಳ್ಳ ಟಿಪುವಿನ ನನ್ನೂ ಅನೇಕ ಪತ್ರಗಳನ್ನು ಮತ್ತು ಅವನು ತನ್ನ 
ಸೈನಿಕರಿಗೆ ನೀಡುತ್ತಿದ್ದ ಸಂದೇಶಗಳನ್ನೂ ನಾವು ಉದಹರಿಸಬಹುದು. 


ಇಲ್ಲಿ ಗಮನಿಸಬೇಕಾದ ಒಂದು PYRE ರಾಜ-ನವಾಬರು ಹೋರಾಟಕೆ ಕೈ ತಮ್ಮ ಸೈ ಸೈನಿಕರನ್ನು 
ಹುರಿದುಂಬಿಸಲು ಮತ್ತು ತಮ್ಮ ಆಳ್ಳಿಕೆಗೆ ಮಾನ್ಯತೆಯನ್ನು ಪಡೆಯಲು ಮತ- ಧರ್ಮಗಳ ಆಸ ಸರೆಯನು: 
ಪಡೆಯುತ್ತಿದ್ದರು ಎಂಬುದು. ಅವರಲ್ಲಿ SR ಧರ್ಮನಿಷ್ಟೆ ಇದ್ದಿತೆ ಎಂಬುದು ಗೂಗೆ 
ಬಿಟ್ಟದ್ದು, 


ಈ ಬಗೆಯ ಭಾಷಣಗಳು ಮತ್ತು ಪತ್ರಗಳನ್ನು ಬಿಟ್ಟು ವಾಸ್ತವ ಘಟನೆಗಳಿಗೆ ಬಂದರೆ, ಈ ವರ್ಗದ 
ಇತಿಹಾಸಜ್ಞರು / ಲೇಖಕರು ಆಧರಿಸುವುದು ಎರಡು ಯುದ್ಧಗಳನ್ನು: ೧೭೮೪ರಲ್ಲಿ ನಡೆದ ಮಂಗಳೂರು 
ಯುದ್ದ ಮತ್ತು ೧೭೮೬-೮೭ರಲ್ಲಿ ಮಲಬಾರ್‌ನಲ್ಲಿ ಘಟಿಸಿದ ನಾಯರ್‌ ದಂಗೆ ಮತ್ತು ಅದರ ದಮನ. 
ಮಂಗಳೂರು. ಯುದ್ದದಲ್ಲಿ ಬ್ರಿಟಿಷರ ವಿರುದ್ಧ 'ಅಗಾಧ ಜಯ ಪಡೆದನಂತರ, ಅಲ್ಲಿನ ಸಾವಿರಾರು 
ಕ್ರಿಶ್ಚಿಯನ್ನರಿಗೆ ಟಿಪು ಕೊಟದ್ದು ಎರಡೇ ಆಯ್ದ ಇಸ್ಲಾಂಗೆ ಮತಾಂಕರ ಅಥವಾ ಸಾವು; ಮತಾಂತರಕ್ಕೆ 
ಒಪ್ಪದಿದ್ದ ನೂರಾರು ಕಿಶಿಯನೆ ರನ್ನು ಶ್ರೀರಂಗಪಟ್ಟಣಕ್ಕೆ ನಡೆಸಿಕೊಂಡು ಬಂದು ಅವರನ್ನು ಸೆರೆಯಲ್ಲಿಟು 

೦ಸಿಸಿದುದನ್ನು ಕಿರ್ಮಾನಿ, 'ಹೂಹಿಬುಲ್‌ ಹಸನ್‌ ಇತ್ಯಾದಿ ಅನೇಕ ಇತಿಹಾಸಜ್ಞರು ದಾಖಲಿಸುತ್ತಾರೆ. 
ಗ ಮಲಬಾರ್‌ನಲ್ಲಿ ಟಿಪು ನಾಯರ್‌ ದಂಗೆಯನ್ನು ಕ್ರೂರವಾಗಿ ದಮನಿಸಿದಾಗ “ಅನಂತರ 
ನಡೆದ ಮಾನವ ಬೇಟೆಯಲ್ಲಿ ಅಪಾರ ನಾಯರ್‌ ಗುಂಪುಗಳನ್ನು ಸೆರೆ ಹಿಡಿಯಲಾಯಿತು; ಮತ್ತು 
ಅವರೆಲ್ಲರನ್ನೂ ಕತ್ತಿಯ ಅಲುಗಿನ ಅಡಿಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮಹಾಂತರಗೊಳಿಸಲಾಯಿತು” ಎಂದು 
ಟಿಪುವಿನ ಅಭಿಮಾನಿಯಾದ ಪ್ರಾಕ್ಸಿ ಫರ್ನಾಂಡಿಸ್‌ "ದಾಖಲಿಸುತಾನೆ. ಇದೇ ಬಗೆಯಲ್ಲಿ “ದೇವದೇವನ 
ಆದೇಶದಂತೆ ಕಾಫಿರರು ನಾವು ಕೇಳಿದ ಕಪ್ಪವನ್ನು ಕೊಡಬೇಕು, ಇಲ್ಲಾ ಇಸ್ಲಾಂ ಧರ್ಮವನ್ನು ಸ್ಟೀಕರಿಸಬೇಕು” 
ಎಂದು ಟಿಪು ಹೊರಡಿಸಿದ್ದ ರಾಜಾಜ್ಞೆಯನ್ನು ಮೇಜರ್‌ ಡಿರೋಂ; ಮತ್ತು ವ್‌ ಅವನನ್ನು 
(ಧೋಂಡಾಜಿಯನ್ನು) ಸೆರೆ ಹಡಿದು. ಸರಪ ಗಳಲ್ಲಿ" ಬಂಧಿಸಿ, ಸೆರೆಮನೆಯಲ್ಲಿಡಲಾಯಿತು ಮತ್ತು ಚಿಸಂತರ 
ಸುನ್ನತ್‌ ಕ್ರಿಯೆಯನ್ನು ಮಾಡಿ ಅವನನ್ನು ಇಸ್ಲಾಂ ಧರ್ಮಕ್ಕೆ ಸೇರಿಸಿಕೊಳ್ಳಲಾಯಿತು” ಎಂದು ಕಿರ್ಮಾನಿ 
ದಾಖಲಿಸುತ್ತಾರೆ. pA ಕಾಲಘಟ್ಟದ” ಚರಿತ್ರೆಯನ್ನು ಕೆಟ್ಟುವಲ್ಲಿ "ಜಾನಾಂಗಿಕ ಸ್ಕೃತಿ' ಎಂಬುದೂ 
ಮುಖ್ಯವಾಗುತ್ತದೆ. ಇಂದಿಗೂ ದ.ಕ. ಜಿಲ್ಲೆಯ ಪುರಾತನ ಕಿ ಕ್ರಿಶ್ಚಿಯನ್‌ ಕುಟುಂಬಗಳಲ್ಲಿ ಮತ್ತು ಮಲಬಾರ್‌ 
ಪ್ರಾಂತ್ಯದ ನಾಯರ್‌ ಸಮುದಾಯದಲ್ಲಿ ಟಿಪು ನಡೆಸಿದ "ಹಿಂಸೆಯ ಹಾಗೂ, ಮತಾಂತೆರದ ನೆನಪು 
ಹಸಿರಾಗಿಯೇ ಉಳಿದಿದೆ. 

ಮತಾಂತರದ ಪ್ರಶ್ನೆಯನ್ನು A ಮೊಹಿಬುಲ್‌ ಹಸನ್‌ ಒಂದು ಮಹತ್ವದ ವ್ಯಾಖ್ಯಾನವನ್ನು 
ಮಾಡುತಾನೆ. ಅವನ ಪ್ರಕಾರ, “ ಪು ವಿಧಿಸಿದ ಮತಾಂತರದ ಸ್ವರೂಪ ರಾಜಕೀಯವಾಗಿದ್ದಿತೇ ಹೊರತು 
ಮತೀಯವಾಗಿರಲಿಲ್ಲ” (ಪು. i ಶೃಂಗೇರಿ ಮಠದ ಹಿಂದಿನ ಎಲ್ಲಾ ಕಾಗದ-ಪತ್ರಗಳನ್ನೂ ಅಧ್ಯಯನ 
ಮಾಡಿರುವ ಉಮಾನಾಥ ಶೆ ಶೆಣ್ಯೈ ಅವರೂ "ಇದೇ ತೀರ್ಮಾನಕ್ಕೆ ೭ ಬರುತ್ತಾರೆ. ಇವರುಗಳು ಹೇಳುವದೇನಂದರೆ. 
ಅಂದಿನ ಕಾಲದಲ್ಲಿ ತಮ್ಮ "ಶತ್ರುಗಳಿಗೆ' ಗೆದ್ದ ರಾಜ-ನವಾಬರು ಕೂರ ಶಿಕ್ಷೆಗಳನ್ನು ನೀಡುತ್ತಿದ್ದರು; ಮತ್ತು 
ಅಂತಹ ಶಿಕ್ಷೆಗಳಲ್ಲಿ ) 'ಮತಾಲತರವೂ ಒಂದು ಬಗೆಯ "ಶಿಕ್ಷ'ಯಾಗಿದ್ದಿತು . (ಇಲ್ಲಿ. ಈ ೇಖನದ' ಪ್ರಾರಂಭದಲ್ಲಿ 


a « ೧೯ 


ಪ್ರಸ್ತಾಪಿಸಿದ ಶೈಲಾಕ್‌ಗೆ ಕೊಡುವ ಮತ ತಾಂತರದ "ಶಿಕ್ಷೆ'ಯನ್ನು ನೆನಪಿಸಿಕೊಳ್ಳಬಹುದು.) ಎಂದರೆ, ಮತಾಂತರದ 
ಶಕಗ ಮಠೀಯತೆಗೂ ಸಂಬಂಧವಿರಲಿಲ್ಲ. ಹಿಂದೂ “ರಾಜ-ಮಹಾರಾಜರು ಈ ಶಿಕ್ಷೆಯನ್ನು ಯಾಕೆ 
ನೀಡುತ್ತಿರಲಿಲ್ಲವೆಂದರೆ ಹಿಂದೂ ಧರ್ಮದಲ್ಲಿ ಅನ್ಯ ಮತೀಯರ ಪ್ರವೇಶಕ್ಕೆ ಸ ಸ್ಥಾನವಿರಲಿಲ್ಲ; ಹಟ್ಟಿನಿಂದಾಗಿಯೇ 
ಒಬ್ಬನು/ಒಬ್ಬಳು ಹಿಂದೂ ಆಗಬಹುದಾಗಿತ್ತು. (ಈ ಕಾರಣದಿಂದಲೇ ದಯಾನಂದ ಸರಸ್ವತಿಯವರು 
ಆರ್ಯಸಮಾಜದಲ್ಲಿ "ಶುದ್ಧೀಕರಣ'ದ ಮೂಲಕ ಅನ್ಯ; ಮತೀಯರಿಗೂ ಹಿಂದೂ ಧರ್ಮಕ್ಕೆ ಪ್ರವೇಶವನ್ನು 
ಕಲ್ಪಿಸಿದರು.) 

ಟಿಪುವಿನ ಮತೀಯತೆಯನ್ನು ಕುರಿತ ಈ ಎರಡೂ ಪರಸ್ಪರ ವಿರುದ್ಧ ತೀರ್ಮಾನಗಳಿಗೆ ದಾಖಲೆಗಳಿವೆ; 
ಎಂದರೆ, ಎರಡೂ "ಸತ್ಯ'ವೆ. ಈ "ಸತ್ಯ'ವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? 


x kkk 


ಈ ಯಕ್ಷಪಶ್ನೆಗೆ ಒಂದು ಸಾಧ್ಯ ಉತ್ತರ ನಮಗೆ ಅಂದಿನ ರಾಜ್ಯಗಳ ಭೌಗೋಳಿಕ ಎಲ್ಲೆಗಳಲ್ಲಿ ' 


ದೊರಕಬಹುದು. “ಪು ಮತಾಂತರವನ್ನು” ಬಲಾತ್ಕಾರದಿಂದ ಜಾರಿಗೆ ತಂದನು ಎಂದು ಗಟ್ಟಿಯಾಗಿ 
ವಾದಿಸುವವರು ಆ ಮತಾಂತರಗಳು ಮೈಸೂರಿನ ಪ್ರಾಂತ್ರ ದಲ್ಲಿ ಆದವುಗಳೆಂದು ವಾದಿಸುವುದಿಲ್ಲ; ಅವರೆಲ್ಲರ 
ಪ್ರಕಾರ, ಸಾಮೂಹಿಕ ಮತಾಂತರಗಳನ್ನು ಟಿಪು ಮತ್ತು ಅವನ ಸೈನಿಕರು ಜಾರಿಗೊಳಿಸಿದುದು ಮಂಗಳೂರಿನಲ್ಲಿ 
ಕ್ರಿಶ್ತಿಯನ್ಮರ ವಿರುದ್ಧ (ಆಂದು ಮಂಗಳೂರು ಮೈಸೂರು ರಾಜ್ಯದ ಭಾಗವಾಗಿರಲಿಲ್ಲ) ಮತ್ತು ಮಲಬಾರ್‌ 
ಪ್ರಾಂತ್ಯದಲ್ಲಿ ನಾಯರ್‌ ಸಮುದಾಯದ ವಿರುದ. ಗಯೇ. ಅವನು ಮತಾಂತರವಲ್ಲದಿದ್ದೆರೊ ಕ್ರೂರವಾಗಿ 
ನಡೆದುಕೊಂಡುದು ಕರ್ನೂಲ್‌ ಮತ್ತು ಸವಣೂರಿನ ನವಾಬರು ಮತ್ತು ಅವರ ಪ್ರಜೆಗಳ ವಿರು 
ಇದರಿಂದ ಎರಡು ಅಂಶಗಳು ಸ ಸ್ಪಷ್ಟವಾಗುತ್ತವೆ: ಅ) ಮತಾಂತರದ "ಶಿಕ್ಷೆ'ಯನ್ನು "ಅವನು ಜಾರಿ ಮಾಡುತ್ತಿದ್ದ 

ತನ್ನ ಶತ್ರುಗಳ ರಾಜ್ಯದಲ್ಲಿ ಮತ್ತು ಆ ರಾಜ್ಯಗಳ ಕಿಶ್ಚಿಯನ್ನರು ಮತ್ತು ನಾಯರ್‌ಗಳು ಬ್ರಿಟಿಷರಿಗೆ ಸ 
ಮಾಡುತ್ತಿದ್ದರೆಂಬ ಕಾರಣಕ್ಕಾಗಿ; 'ಅ) ಎರಡನೆಯದಾಗಿ. ಅವನು ಅನ್ಮವ ಮತೀಯ ಶತ್ರುರಾಜ್ಯಗಳ flee 
ಕ್ರೂರವಾಗಿ ವರ್ತಿಸುತ್ತಿದ್ದರಿತೆಯೇ ಸ್ಪ್ವಮತೀಯ ಶತ್ರುರಾಜ್ಯಗಳ ಪ್ರಜೆಗಳೊಡನೆಯೂ ಕ್ರೂರವಾಗಿ 
ವರ್ತಿಸುತ್ತಿದ್ದನು. 


ಈಗ, ಅದೇ ಕಾಲಘಟ್ಟದ (೧೭-೧೮ನೆಯ ಶತಮಾನಗಳ) ಇತರ ಭಾರತೀಯ ರಾಜ-ನವಾಬರ 
ವರ್ತನೆಯನ್ನು ನೋಡೋಣ. ಅತ್ಯಂತ ಧರ್ಮಿಷ್ಟನಾದ ಶಿವಾಜಿ ತನ್ನ ಮರಾಠ ಸ ಸಾಮಾಜ ಸೇರದ 
ಸೂರತ್‌ ಪಟ್ಟಣವನ್ನು ಎರಡು ಬಾರಿ “ಕೊಳ್ಳ ಹೊಡೆದನು; ಅವನ ನಂತರ" ಅಧಿಕಾರಕ್ಕೆ ಬಂದ ಪೇಶ್ವಾಗಳೂ 
ತಮ ಸ ) ಸಾಮ್ರಾಜ್ಯದ ಹೊರಗಿದ್ದ ಉತ್ತರದ ರಜಪೂತರು, ಜಾಟರು, ಸಿಖ್ದುರು, ದೆಹಲಿಯ ಮುಸ್ಲಿಂ ನವಾಬರು 
ಎಲ್ಲರಿಂದಲೂ ಪ್ರತಿವರ್ಷ ನಿರ್ದಾಕ್ಷಿಣ ವಾಗಿ "ಚೌಥಾಯಿ' ವಸೂಲು ಮಾಡುತ್ತಿದ್ದರು; ತುಳಜಾ ಭವಾನಿಯ 


ಪರಮ ಭಕ್ತರಾಗಿದ್ದ ಆ 'ಬ್ರಾಹ್ಮಣ"' ಪೇಶ್ವಾಗಳ ಸರದಾರರು (ಪರಶುರಾಮ 'ಭಾವೂ) ಮೈಸೂರು ರಾಜ್ಯಕ್ಕೆ 


ಸೇರಿದ್ದ ಶೃ ಶ್ರರಿಗೇರಿಯೆ ಶಾರದಾ" ಪೀಠವನ್ನು ಲೂಟಿ ಮಾಡಿದರು. ಕಟ್ರಾ ಇಸ್ಲಾಂ ಧರ್ಮದ ಅನುಯಾಯಿ 
ಯಾಗಿದ್ದ. ಔರಂಗಜೇಬ್‌ ತನ್ನದೇ ಧರ್ಮಕ್ಕೆ ಸೇರಿದ ಬಿಜಾಪುರದ ಸುಲ್ರಾನನೊಡನೆ ಅನೇಕ ವರ್ಷಗಳ 
ಕಾಲ ಭೀಕರ ಯುದ್ಧವನ್ನು ನಡೆಸಿದನು. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋದರೆ, ವಿಜಯನಗರ ಸ ಸಾಮ್ರಾಜ್ಯದ 
ಕೊನೆಯ ದಿನಗಳಲ್ಲಿ, "ಕೃಷ್ಣದೇವರಾಯ, ಅಳಿಯ ರಾಮರಾಯ ಮೆಂತಾದವರು ಐದು ಮುಸ್ಲಿಂ ರಾಜ್ಯಗಳಲ್ಲಿ 


ಒಂದರೊಡನೆ ಸೆ ೇಹದಿಂದಿದ್ದು (ಬಿಜಾಪುರದ ಅಥವಾ ಅಹಮದ್‌ನಗರದ ಸುಲ್ರಾನನೊಡ 
ಮೇಲೆ ಯುದ್ಧ "ಮಾಡುತ್ತಿದ್ದರೆ. ೨ ಮತ್ತೊಂದ 


ಈ ಎಲ್ಲಾ ವಿವರಗಳು ನಮಗೆ ಏನನ್ನು ಸ್ಪಷ್ಟಪಡಿಸುತ್ತವೆ ಎಂದರೆ, ಮಧ್ಯಕಾಲೀನ ಭಾರತದಲ್ಲಿ 
"ಸ್ಪರಾಜ್ಯ-ಮಿತ್ರ' ರಾಜ್ಯ-ಶತ್ತುರಾಜ್ಯ' ಎ೦ಬ ಪ್ರಭಾವೀ ವೈಚಾರಿಕತೆಯನ್ನು ಸರಿಸುಮಾರು ಅಂದಿನ ಎ 
ರಾಜ-ಮಹಾರಾಜರು ಮತ್ತು ನವಾಬ-ಸುಲ್ರಾನರೂ ಒಪ್ಪಿಕೊಂಡಿದ್ದರು. "ತಮ್ಮ "ಸ್ಪರಾಜ, ;'ದಲ್ಲಿ ಹೆಚ್ಚಿನವರು 
ಧರ್ಮಭೀರುಗಳಾಗಿದ್ದು, ಎಲ್ಲಾ ಮತಗಳನ್ನೂ ಎಲ್ಲಾ "ಪ್ರಜೆಗಳನ್ನೂ ಸಮಾನವಾಗಿ ಕಂಡು, ಉತ್ತಮ 
ಆಡಳಿತವನ್ನು ನಡೆಸು ತ್ತಿದ್ದರು; ಆದರೆ. ಈ ಯಾವ ಕಟ್ಟುಪಾಡೂ ಅವರುಗಳಿಗೆ “ಶತ್ತುರಾ 'ಗಳಲ್ಲಿ ಅನ್ನಯಿಸುತ್ತಿ 
ರಲಿಲ್ಲ. ಗೆದ್ದ. ರಾಜ-ನವಾಬರು ಸೋತ ರಾಜ- ನವಾಬರ ಮೇಲೆ ಮತ್ತು ಅವರ ಪ್ರ ವಜ ಇ ಮೇಲೆ'ಯಾವೆ 
ಬಗೆಯ ದೌರ್ಜನ್ಯವನ್ನು ಬೇಕಾದರೂ ನಡೆಸಬಹುದಾಗಿತ್ತು ಮತ್ತು ಅವರು ಹಾಗೆಯೇ ನಡೆದುಕೊ ರು. 
ಈ ಮಾತು ಟಿಪುವಿಗೆ" ಎಷ್ಟು ಅನ್ವಯಿಸುತ್ತದೋ ಅಷ್ಟೇ ಅವನೆ ಸಿಮಕಾಲೀನ ಇತರ Ki 
ಸುಲ್ತಾನರಿಗೂ ಅನ್ವಯಿಸುತ್ತದೆ. ರಾಜಸ 


——— 


೨೦ ಹಚ 


ಮವ ಎಮ 


| ಎಂದರೆ, ಮಧ್ಯಕಾಲೀನ ಭಾರತದಲ್ಲಿ ಪ್ರ ಪ್ರಭಾವಿಯಾಗಿದ್ದ ಮತ್ತು ಸರಿ ಸುಮಾರು ಎಲ್ಲರೂ ಒಪ್ಪಿಕೊಂಡಿದ್ದ 
ರಾಜಕೀಯ-ನೈತಿಕ "ವೈಚಾರಿಕತೆಯೆಂದರೆ “ * ಸ್ಪರಾಜ್ಯ-ಶತ್ತುರಾಜ್ಯ ಎಂಬ ವೈಚಾರಿಕತೆ. (ಈ ಅಂಶವನ್ನು 


ನನ್ನ ಗಮನಕ್ಕೆ ದಿನವದು ಮಂಗಳೂರು ವಿ.ವಿ.ಯ ಇತಿಹಾಸದ ಪ್ರಾಧ್ಯಾಪಕರಾಗಿರುವ ಡಾ. ಸುರೇಂದ 


ರಾನ್‌) ಇದು ಕಳೆದೆರಡು ದಶಕಗಳಲ್ಲಿ ಪಶ್ಚಿಮದಲ್ಲಿ ಪ್ರಭಾವಿಯಾಗಿ ಮೂಡಿ ಬರುತ್ತಿರುವ "ನವ ಚಾರಿತ್ರಿಕ 
ದ’ (‘New Historicism’) ow ವಿಮರ್ಶನ ಪ್ರಸ್ಲಾನ. ಈ ವಿಮರ್ಶನ ಚೌಕಟ್ಟನ್ನು ಒಪ್ಪಿಕೊಳ್ಳದೆ 
ನಾವು ಮಧ ಕಾಲೀನ ಭಾರತದ ರಾಜಕೀಯ ಆಗು- ಸ ಗಳನ್ನು ಅರ್ಥಮಾಡಿಕೊಳ್ಳಲು ಸಾಧನೆ ಇಲ್ಲ. 


ಈ ಸಂಗತಿ, ಹೈದರ್‌- -ಟಿಪು ಕಾಲದಲ್ಲಿ ಅವರ ವಿರುದ್ದ ಕೆಲಸಮಾಡಿದ ಉನ ತಿರುಮಲ 
ಸಹೋದರರು, ಫಸ | ಶಾಮಣ್ಣ, ಮುಂತಾದವರ ಬಗ್ಗೆ ಇನ್ನೂ ಪ್ರಖರವಾಗಿ ಅನ್ನಯಿಸುತ್ತದೆ. ಟಿಪುವನ್ನು 
"ಇಂಗ್ಲಿಷರ ವಿರುದ್ಧ ಹೋರಾಡಿದ ರಾಷ್ಟ್ರಪ್ರೇಮಿ" ಎಂದು ಗಹಿಸಿದ ಕೂಡಲೇ ತರುಮಲ ಸಹೋದರರು 
ಇತ್ಯಾದಿ "ರಾಷ್ಟ್ರದ್ರೋಹಿ'ಗಳಾಗುತ್ತಾರೆ. ಈ ನಿಲುವನ್ನು ಅತ್ಯಂತ ಸ್ಪಷ್ಟವಾಗಿ ಮನಜ ಅವರು ತಮ್ಮ 
ಸೂರಪ್ಪ ಕಾದಂಬರಿಯಲ್ಲಿ ಮತ್ತೆ ಮತ್ತೆ ಹೀಗೆ ದಾಖಲಿಸುತ್ತಾರೆ: “ಆದರೆ, ಮೂಲತಃ ಪರಮ ದೇಶದ್ರೋಹಿಗಳೇ 
ಆಗಿದ್ದ. ತಿರುಮಲ ರಾವ್‌ ಮತ್ತು” ನಾರಾಯಣ ರಾವ್‌ ಮಹಾ ದೇಶಪ್ರೇಮಿಗಳಂತೆಯೇ ಮೆರೆದರು. 
ಏಕೆಂದರೆ ಅವರು ನಡೆಸಿದ ಪಿತೂರಿ ಮತ್ತು ಕುತಂತ್ರಗಳಲ್ಲಾ ಫಲಿಸಿದುವು” (ಪು. ೬೦೨-೬೦೩). 


ಈ ಸಂದರ್ಭದಲ್ಲಿ ನಾವು ನ ಸಂಗತಿಯೆಂದರೆ, ಹೈದರ್‌- -ಟಿಪು ಆಳ್ಳಿಕೆಯ ಕಾಲದಲ್ಲಿ 
ಯಾವುದು ಸ ಸ್ಪಾಮಿದ್ರೋಹ, ಯಾವುದು ದೇಶದ್ರೋಹ ಎಂಬುದು, ಪಾಯ, ಯಾರೂ ನಿಧರಿಸಲಾಗದಂತಹ 
ನೈತಿಕ ಕಗ್ಗಂಟುಗಳಾಗಿದ್ದುವು. ವಂಶಪಾರಂಪರ್ಯ ಅಧಿಕಾರವು ಮಾನ್ಯವಾಗಿದ್ದ ಕಾಲದಲ್ಲಿ, ಅನೂಚಾನವಾಗಿ 
ಜಯಲ ಆಧಿಪತ್ಯದಲ್ಲಿದ್ದ ಮೈಸ ಸೂರು ರಾಜ್ಯದಲ್ಲಿ, ಒಡೆಯರ ದಳವಾಯಿಯಾಗಿದ್ದ 'ಹೈದರ್‌ ಆಲಿ ತನ್ನ 
ಶಕ್ತಿ-ಸಾಹಸ ಗಳಿಂದ a , ತನ್ನೊ। ಡೆಯನಾಗಿದ್ದ ರಾಜನನ್ನೇ ಹಿಂದೆ ಸರಿಸಿ, ಸಂಸ್ಥಾನದ ಸಂಪೂಣ 
ಆಡಳಿತಾಧಿಕಾರವನ್ನು ತಾನು ವಹಿಸಿಕೊಳ್ಳುತ್ತಾನೆ. "ಅವನ ಮಗ ಟಿಪು ಮಹಾರಾಣಿಯೂ ಸೇರಿದಂತೆ 
ರಾಜವಂಶಸ್ಥರನ್ನೆಲ್ಲಾ ಇರಿಮನೆಗೆ ತಳ್ಳಿ, ತಾನೇ" ಸ್ವತಃ ರಾಜನೆಂದು ಘೋಷಿಸಿಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ, 
ಪರಂಪರಾಗತವಾಗಿ ತಮ್ಮದಾದ ರಾಜ್ಯವನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿದ್ದ ಸೆರೆಮನೆಯಲ್ಲಿದ್ದ 
ಮಹಾರಾಣಿಗೆ ಸಹಾಯ ಮೌಡುವುದು ರಾಜದ್ರೋಹವೋ ರಾಜನಿಷ್ಠೆಯೋ? ಹಾಗೆಯೇ, ಪರಕೀಯರಾದ 
ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಟಿಪುವಿನ ವಿರುದ್ಧ ಕೆಲಸಮಾಡುವುದು ರಾಷದ್ರೋಹವೋ ರಾಷ್ಟನಿಷ್ಠ್ಟೆಯೋ? 
ಮರಾಠರದು, ನಿಜಾಮನದು” ಯಾವ ಬಗೆಯ ನಿಷ್ಕ? ಯಾರಿಗೆ? ನನ ತೋರುವಂತೆ, ಇದೊಂದು 
ಇದಮಿತ್ನಂ ಎಂದು ಯಾರೂ ನಿರ್ಧರಿಸಲಾಗದಂತಹ ದುರದೃಷ್ಟಕರ ಹಾಗೂ ಘೋರ ಚಾರಿತ್ರಿಕ ವ್ಯಂಗ್ಯ. 
(ಈ ಚಾರಿತ್ರಿಕ ವ್ಯಂಗ್ಯವನ್ನು ಆಳವಾಗಿ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿಯಲ್ಲಿ, ಹೈದರಾಲಿಯ 
ವಿರುದ್ಧ ಮಹಾರಾಣಿಯವರು ಹಿಂದೂ ಸರದಾರರನ್ನು ಹಪಾಯಮಾಡಲು ಕೋರುವಾಗ ಚೆ ಕತ್ರಿಸುತಾರೆ.) 


* % xk kK 
ಇಲ್ಲಿಯವರೆಗೆ ಮಾಡಿದ ಚರ್ಚೆಯ ಹಿನ್ನೆ ಲೆಯಲ್ಲಿ, ಪ್ರಾಯಃ, ಈ ಕೆಳಗಿನ ತೀರ್ಮಾನಗಳಿಗೆ ಬರಬಹುದು: 


(೧) ವರ್ತಮಾನದ ವೈಚಾರಿಕ ಚೌಕಟ್ಟಿನಲ್ಲಿ ಭೂತಕಾಲವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ; ಹಾಗೆ 
ಮಾಡುವ ನಮ್ಮ ಲ್ಲಾ ಪ್ರಯತ್ನ "ಗಳೊ ಅಪೂರ್ಣವಾಗಿರುತ್ತವೆ 


A 


ಅ) "ಸಾಹಿತ್ಯ' ಎ೦ಬ ” ಜ್ಞಾನವರ್ಗದಂತೆಯೇ "ಇತಿಹಾಸ' ಎಂಬ ವರ್ಗವೂ ಸ್ವಯಂ ಸಿದ್ದ ಸಾರ್ವಕಾಲಿಕ 


ಸತ್ಯವಲ್ಲ ಸಾಹಿತ್ಯದಂತೆಯೇ ಅದೂ ಒಂದು "ರಚನೆ') ಮತ್ತು ಈ ರಚನೆಗಳು ಕಾಲ-ಸ್ಥಳ ಬದ್ಧ 
ವಾಗಿರುತ್ತವೆ. . 

(೩) ಪರಿಣಾಮತಃ, ಒಂದು ಕಾಲಘಟ್ಟದ ಘಟನೆಗಳನ್ನು / ವ್ಯಕ್ತಿಗಳನ್ನು / ಸಂಸ್ಥೆಗಳನ್ನು ಅಥೆನ್ಯಸಲು 
ಮೊದಲಿಗೆ ಆ ಕಾಲಘಟ್ಟದಲ್ಲಿದ್ದ ಾಜಕೀಯ-ಆರ್ಥಿಕ-ಸಾಂಸ್ಕೃ ತಿಕ ಪ್ರಭಾವಿ ಬನಾರಿ 
ಅರಿತುಕೊಳ್ಳಬೇಕು. ಈ pY ಚಾರಿಕತೆಯ ಚೌಕಟ್ಟನ್ನು ವ್ಯಕ್ತಿಯೊಬ್ಬನು / ಸಂಸ್ಥೆಯೊಂದು ಸಂಪೂರ್ಣ 
ಒಪ್ಪಿಕೊಂಡಿರಬಹುದು, ಕ ಆ ಚೌಕಟ್ಟನ್ನು ಮೀರಲು ಪ್ರಯತ್ನಿ ಸರಬಹೊದು, ಅಥವಾ ಅದನ್ನು 
ಸಂಪೂರ್ಣವಾಗಿ ತಿರಸ್ಕರಿಸಿರಬಹುದು. ಏನೇ ದರೂ, ಆ ಚೌಕಟನ್ನು ಅರಿತುಕೊಳ್ಳದೆ, Go 
ವ್ಯಕ್ತಿಗಳನ್ನು / ಸಂಸ್ಥೆಗಳನ್ನು ಅರಿಯಲಾಗುವುದಿಲ್ಲ. 

(೪) ಚರಿತೆಯನ್ನು ವರ್ತಮಾನದ 'ಅಗತಕೆ ಅನುಸಾರವಾಗಿ ತಿದ್ದಲು. ಪುನರಚಿಸಲು ಸಾಧ್ಯವಿಲ್ಲ ಚರಿತ್ರೆಯಿರು 
ವುದು ಅಥಮಾಡಿಕೊಳುವುದಕ್ಕೇ' ಹೊರತು ಅದನ್ನು "ಕುರಿತು ಇಂದಿನ ಒತ್ತಡಗಳಿಗನುಸಾರವಾಗಿ 


ನೈತಿಕ ತೀರ್ಮಾನಗಳನ್ನು “ಅದರ ಮೇಲೆ ಮಾಡುವುದಕ್ಕಲ್ಲ 


AEM 0೨0 


(೫) 


(1) 


(7) 
(8) 
(9) 


(೧) 
(೨) 
(2) 


ಸ್ಯಾ Re " eli ವರ್ತಮಾನವನೇ ಹಿನೆ ಎಸ 
ಕ ದಾರಿ ತೋರುವ ಮಾರ್ಗವಾಗಿರಬೀಕೇ ೧ರ ವರ್ತ್‌ ಬರಂನಿಬಿನಿ, ಎಲ 
ಗತವು ವರ್ತಮಾನಕ್ಷೆ ದಾರಿ ತೋರುವ ಮಾರ್ಗವಾಗಿರಬೀಕೀ ಹೂರಿತು ) 
¥ pe —_—_ NN 
ಸಿದರೆ, ಅದು ವರ್ತಮಾನದ ಘೋರ ಸತ್ತಗಳಿಂದ, ಒತಡಗಳಿಂದ ಪಲಾಯನ ಮಾಡಯ 
ಸಿರಿಸಿದರ ಅದಿ ವರ್ತ ಲಉಲಲು ಉಳಲ UL ಸಲಿ YY, 
pe I 5 dade ~ 
ಜಿ e£ 7ಳ 7 ಪ್ಪ ಪ ಹನೇಲಿಪಹಂತ ಬಾಂರಿತಐವು ಕಾ 
ಅಡಗುಸಾನವಾಗುತದೆ, ಅಷೆ, ಅಡಿಗರು ಅದುತವಾಗಿ ಹೀಳಿದಂತಿ, ಭಾ ್ಸಿ ಕಾ 
pe _ 
w ~ — ) ಬ p= _ pe ಸಾದವಾಗ ಹೋದ 
pe ~~, cn ಇ Aತಿ್ಗ್ಗIN ಹ fo ಸಾ ವಾಗಿ € 
ಭೂತಕಾಲದ ಬೋೊಣಗೂದಧ J AUS LNCS UUWYW ಖಲ py 


* *% 3% 
K pe _ pa ನಿ ಖನಿಗಲೆ೧ಿA ೫೨ ತೆ ರ್‌ ನ್‌ 
ಲೇಖನದಲ್ಲಿ ನಾನು, ನನ ಮಾಗದರ್‌ ನದಲ್ಲ ಮಂಗಳೂರು ಏ.ಏ.ಯ ಎಂ.ಫಿಲ್‌. ಪದವಿಗಾಗಿ 


ಸಿದ “ “History” And ‘Fiction’ in Meadows Taylor’s 


pe { — Ee pe 
೦ಬ ಮಹಾ ಪಬಂಧದ ಮಾಹಿತಿಯನ್ನು ಉಪಯೋಗಿಸಿ 


ಗಂಥ ಯಣ 
Ali, Sheik B. (1982) “ Tipu Sultan: A Study in Diplomacy and Confrontation.” Mysore: 


Geetha Book House. 


Dirom, Major (1793). “A Narrative of the Campaign in India which Terminated the War 
with Tippoo Sultan in 1792.” rpt. New Delhi: Asian Educational Services, 1985, 


Femandes, Praxy (1969). “Storm Over Seringapatam: The Incredible Story of Hyder Ali and 


Tippu Sultan.” Bombay: Thackers & Co. 


Gidwani Bhagawan S (1978). “The Sword of Tipu Sultan.” rpt. New Delhi: Allied Publishers ಷೆ 


Pvt. Ltd., 1981. 
Hasan, Mohibbul (1971). “History of Tipu Sultan.” Calcutta: The World Press. 


Kausar, Kabir (1980). “ Secret Correspondence of Tipu Sultan.” New Delhi: Light and Life 
Publishers. 


Kirmani, Mir. Hussein Ali Khan (1980). “The History of the Reign of Tipu Sultan.” 
Trans. Col. W. Miles. New Delhi: Oriental Publishers & Distributors. 


Menon, V.K.R. (tr.)*“ Michaud’s History of Mysore Under Hydar Ali and Tippu Sultan” (1801- 
1809, French Publication). New Delhi: Asian Educational Services, 1985, 


Sathianathier, R (1982). “ A Political And Cultural History of India: Vol. Il Modem India. 
Madras: S. Vishwanathan 


ಗಿರೀಶ್‌ ಕಾರ್ನಾಡ್‌ (೨೦೦೦). ಟಿಪು ಸುಲಾನ ಕಂಡ ಕನಸು. ಧಾರವಾಡ: ಮನೋಹರ ಗಂಥಮಾಲಾ. 
ವೈ. ಉಮಾನಾಥ ಶೆಣೈ. “ ಟಿಪು ಸುಲ್ಲಾನನು ಹಿಂದು ದ್ದೇಷಿಯೆ?” ತರಂಗ, ಮೇ ೧೯೮೯, ೨೫-೨೯. 


dA - - 
ಮ. ನ. ಜವರಯ್ಯ (೨೦೦೪): ಸೂರಪ್ಪ್ತ ಮೈಸೂರು: ಬಹುಜನ ಮಾಧ್ಯಮ ಕೇಂದ್ರ, ೨೦೦೪. 


ಲ 


೫ ಈ 
ರ್ಣ "ಲೇಖನಗಳಿವೆ: 


ನಿಮ್ಮ ಕನ್ನಡ ಕಾಳಜಿ ' 


Pe 


ಕೆ ಸತ್ಯನಾರಾಯಣ 


ನಾನೇಕೆ ಅಯೋಧ್ಯೆಗೆ ಹೋಗುವುದಿಲ್ಲ 


ಓಬ್ಬರಲ್ಲ ಇಬ್ಬರು ಅನ್ನುವಂತೆ ಕಳೆದ ಮೂರು ನಾ ನಾಲ್ಕು ವರ್ಷಗಳಲ್ಲಿ ನನ್ನ ಇಬ್ಬರು ಸಹೋದ್ಯೋಗಿಗಳಿಗೆ 
ಅಯೋಧ್ಯೆಗೆ ಹ್ತಿರವಿರುವಫ್ಲ ಫೈಜಾಬಾದ್‌ಗೆ ರ ಇಬ್ಬರು ಕೂಡ ಭರದ ನ್ನ ಬರವಣಿಗೆಯ 
ಆಸಕ್ತಿ ಬಗ್ಗೆ ಚೊರುಪಾರು ತಿಳಿದಿದ್ದವರು. ಪದೇ ಪದೇ ಅಯೋಧ್ಯೆಗೆ ಬರುವಂತೆ ಓತಾಯೆಸಿದರು. ಕತೆ, 


ಕಾದಂಬರಿ, ಮಹಾಕಾವ್ಯಕ್ಕೆ ಕೂಡ "ಸ್ಪೂರ್ತಿ ಸಿಗಬಹುದು ಎಂದೆಲ್ಲ ಪುಸಲಾಯಿಸಿದರು ನಾನೇ ಇನ್ನೂ 
ಹೋಗಿಲ್ಲ. 


ಹೋಗಿಲ್ಲ ಅನ್ನುವುದು ನಿಜವೋ? ಹೋಗುವುದಿಲ್ಲ ಅನ್ನುವುದು ನಿಜವೋ? ಹೋಗಿಲ್ಲ ಅನ್ನುವುದು 
ಇಲ್ಲಿಯ ತನಕದ ನಿಜ. ಹೋಗುವುದಿಲ್ಲ ಅನು ವುದು ನಾಳಿನ ನಿಜವೂ ಹೌದು. ನೀವೇ ಯೋಚಿಸಿ.” ಈಗ 
ಅಯೋಧ್ಯೆಯಲ್ಲಿ ಏನಿರಬಹುದು. ಒಬ್ಬ ಶ್ರೀರಾಮಚಂದ್ರನನ್ನು ಅಥವಾ ಅವನ ಮೂರ್ತಿಯನ್ನು ಕಾಯಲು 
ನೂರಾರು" ಪೊಲೀಸರು, ಸೈನಿಕರು. ಈ ರಾಮಚಂದ್ರನ ಪುಟ್ಟ ಮೂರ್ತಿಯನ್ನು ಕೂಡ ಇನ್ನೂ ನಿಶೇಷವಾದ 
ಭದ್ರತೆಯಲ್ಲಿಟ್ಟು ದಿನವೂ ೬ರತಿ ನಡೆಯುತ್ತದೆ. ಅದನ್ನು ನೋಡಲು ವಿಶೇಷ ಪರವಾನಗಿ ಪಡೆಯಬೇಕು. 
ಅಷ್ನೆಲ್ಲ ಕಷ್ಟ ಷ್ಲಪಟ್ಟರೂ ಅಲ್ಲೇನು ಭಜನೆಯೇ, “ಸಂಗೀತವೇ: ಹರಿಕತೆಯೇ, ಪಾನಕ, ಕೋಸಂಬರಿಯೇ. ಏನೂ 
ಇಲ್ಲ. ಬಹುಶಃ 'ನಾನೇ ತೆಗೆದುಕೊಂಡು ಹೋಗಬೇಕಾದ ಬಿಸಿಲೇರಿ ಬಾಟಲಿನ ನೀರನ್ನು ಕುಡಿಯಬೇಕು, ಅಷ್ಟೇ. 
ಅದೂ ಭದ್ರತಾ ಸೇವೆಯವರು ಒಳಗೆ ತೆಗೆದುಕೊಂಡು ಹೋಗಲು ಬಿಟ್ಟರೆ. ಈ ಎಲ್ಲ ಕಷ್ಟಗಳಿಂದಾಗಿ ನಾನು 
ಅಯೋಧ್ಯೆಗೆ ಹೋಗುತ್ತಿಲ್ಲವೆ. ಹೋಗುವುದಿಲ್ಲವೇ. ಇರಬಹುದು. ಆದರೆ ಅಯೋಧ್ಯೆಯ” ರಾಮಚಂದ್ರನನ್ನು 
ಮೀರಿಸಿದ ಶ್ರೀರಾಮಚಂದ್ರನನ್ನು ನಾನು ನನ್ನ 'ಬಾಲ್ಕದಲ್ಲಿ, ಸಣ್ಣಪುಟ್ಟ ಪಟ್ಟಣಗಳ ರಾಮಂದಿರಗಳಲ್ಲಿ ಕಾಣುತ್ತಲೇ 
ಬಂದಿದ್ದೇನೆ. ನನ್ನ ಮನಸ್ಸು ಅದಕ್ಕೇ ಒಗ್ಗಿಹೋಗಿದೆ. ಹಾಗಾಗಿ ನಾನು ಅಯೋಧ್ಯೆಗೆ ಹೋಗುವುದಿಲ್ಲ. 


ಬಾಲ್ಯದಲ್ಲಿ ನಮಗೆ ನ ಇಷ್ಟವಾದ ಹತ್ತಿರವಾದ ಸಾಹಿತ್ಯ ಮತು ಬದುಕಿನ ಕೃತಿಯಾದರೂ, 
ಪೂಜೆ-ಪುನಸ್ಕಾರ, ಪಾನಕ-ಪರಿವಾರದ ಗೌರವ ಮಾತ್ರ ದೊರಕುತ್ತಿದ್ದುದು ಶ್ರೀರಾಮಚ ತಂದನಿಗೆ. ಬೇಸಿಗೆ ಏರುವ 
ದಿನಗಳಲ್ಲಿ ಬರುವ ರಾಮನವಮಿ ನಮ್ಮನ್ನೆಲ್ಲ ತಂಪಾಗಿಸುತಿ ಶಿದ್ದುದು ಪಾನಕ, ಕೋಸಂಬರಿಗಳ ಮೂಲಕ. 
ನಂತರ ರಾಮದೇವರ ಗುಡಿಯಲ್ಲಿ ಸಂಜೆ ಹೊತ್ತು ಶ್ರೀರಾಮ ಪಟ್ಟಾಭಿಷೇಕದ ಹರಿಕಥೆ. ರಾಮನವಮಿ ನಡೆಯುವ 
ಸುತ್ತಮುತ್ತಲ ದಿನಗಳಲ್ಲಿ ಸದಾ ಜನಪ್ರಿಯನಾದ ಕೃಷ್ಟ ಹಿಂಬದಿಗೆ: ಬಾಲ್ಯವೆಲ್ಲ ಹಳ್ಳಿ ಮತ್ತು ಸಣ್ಣ ಪಟ್ಟಣಗಳಲ್ಲೇ 
ಕಳೆದ ನನೆಗೆ ರಾಮೋತ್ತವದ ಸಂದರ್ಭದಲ್ಲಿ ನಗರಗಳಲ್ಲಿ ನಡೆಯುವ ಸಂಗೀತ ಸಮಾರಾಧನೆಯ ಪರಿಚಯವೇ 
ಇರಲಿಲ್ಲ. ನಮ್ಮೂರಾದ ಮಂಡ್ಯದಲ್ಲಿ ಎರಡು ರಾಮಮಂದಿರಗಳಿದ್ದವು. ಒಂದು ದೊಡ್ಡ ರಾಮಮಂದಿರ 
ಅಥವಾ ಪೇಟೆ ಬೀದಿಯ ರಾಮಮಂದಿರ. ಎರಡನೆಯದು ಚಿಕ್ಕ ರಾಮಮಂದಿರ ಅಥವಾ "ಆನೆಕೆರೆ ಬೀದಿಯ 
ರಾಮಮಂದಿರ. ಅವೇನು ಮಡಿಹುಡಿ ತುಂಬಿದ, ಪೂಜೆ ಪುನಸ್ಕಾರದ ಸವಲತ್ತು ಪಡೆದ ದೇವಾಲಯಗಳಾಗಿರಲಿಲ್ಲ. 
ನಿಜ ಅಲ್ಲಿ ರಾಮದೇವರ ದೊಡ್ಡ ಫೋಟೋ ಇತ್ತು ಭಜನೆಮೇಳ ನಡೆಯುತ್ತಿತ್ತು ಹರಿಕತೆ ಕೂಡ. ಆದರೆ 
ಅದಕ್ಕಿಂತ' ಮುಖವಾಗಿ ರಾಮಮಂದಿರಗಳು ಜನರ ನಿತ್ಯಜೀವನಕ್ಕೆ ಸಂಬಂಧಪಟ್ಟ "ಮದುವೆ ಮುಂಜಿ ಮುಂತಾದ 
ಸಮಾರಂಭ, ಸಮಾರಾಧನೆಗಳಿಗೆ ಬಾಡಿಗೆಗೆ ಸಿಗುತ್ತಿತ್ತು ತೀರಾ ಅಸುಕೂಲವಿಲ್ಲದವರು. ಕೆಳಮಧ್ಯಮವರ್ಗದವರು 
ಚಿಕ್ಕ ರಾಮಮಂದಿರದಲ್ಲಿ ಸಭೆ-ಸಮಾರಂಭಗಳನ್ನು “ಮಾಡಿಕೊಂಡರೆ, ಅನುಕೂಲಸ ಸ್ಥರು ದೊಡ್ಡ ರಾಮಮಂದಿರದಲ್ಲಿ 
ಸೇರೋರು. ಯಾರಾದರೂ ಸಮಾರಂಭಕ್ಕೆ ಕೂಗಲು ಬಂದರೆ ಅವರನ್ನು ಹಂಗಿಸುವ 'ದೃಷ್ಟಿಯಿಂದ ನಾವು, 
ಯಾವ ರಾಮಮಂದಿರದಲ್ಲಿ ನಿಮ್ಮ ಮನೆಯ ಸಮಾರಂಭ, ಚಿಕ್ಕದರಲ್ಲೋ ದೊಡ್ಡದರಲ್ಲೋ ಎಂದು ಕೇಳುತ್ತಿದ್ದೆವು. 
ನನಗಂತೂ ಚಿಕ್ಕ ರಾಮಮಂದಿರವೇ ಆತ್ಮೀಯವಾಗಿತ್ತು. ಸಭೆ: ಸಮಾರಂಭಗಳೇ ಅಲ್ಲದೇ, ಸಣ್ಣಪುಟ್ಟ ನಾಡು- 
ಹರಟೆಗೂ ಅಲ್ಲಿ ಸೇರಬಹುದಿತ್ತು. ರಾಮಸಂಕೀರ್ತನ ಅಥವಾ ಹರಿಕತೆಯೇ ಅಲ್ಲದೇ ರಾಮಮಂದಿರದಲ್ಲಿದ್ದ 
ಸಣ ಹಾರೋನಿಯಂ ನೆರವು ಪಡೆದು; ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆಗಳ ಕಾರ್ಯಕ್ರಮವೂ ಆಗುತ್ತಿತ್ತು 
ಹೀಗಿಂದಾಗ "ರಾಮಚಂದ್ರನ ಬಗ್ಗೆ ನಮಗೆಲ್ಲ ಭಯಭಕ್ತಿ ಇರಲಿಲ್ಲವೆಂದಲ್ಲ. ನಮ್ಮ ತಾಯಿಯ ಸೌಲ ಪ್ರ 
ಶನಿವಾರವೂ ಮಿಂದು ಇದ್ದೆ ಕೂದಲಿನಲ್ಲೇ ಕುಳಿತು ರಾಮನಿಗೆ ಸಂಬಂಧಪಟ್ಟ ಕತೆಗಳು, ಹಸೆಮಣೆಯ 
ಹಾಡನ್ನೆಲ್ಲ ಹೇಳುತ್ತಾ ಪತಿ ಶನಿವಾರವೂ 'ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡೋರು. ಅವರು ಜೀವನದಲ್ಲಿ 
ಬಹುವಾಗಿ ನೊಂದಿದ್ದರಿಂದ ಅವರ ಪ್ರಾರ್ಥನೆ-ಪೂಜೆಯೆಲ್ಲ ಬಹು ಆರ್ದವಾಗಿ ಇರುತ್ತಿತ್ತು. ಕತೆ-ಹಾಡುಗಳೆ 
ಸಂದರ್ಭದಲ್ಲಿ ಅವರು ಮೈ ಮರೆತು ದುಃ ಖತರಾಗಿ ಅಳುತ್ತಿದ್ದರು. ಅವರ ಬಗ್ಗೆ ನಮೆಗೆ ತುಂಬಾ ಪೀತಿ- 
ಗೌರವ ಇದ್ದುದರಿಂದ ಅವರು ಪೂಜಿಸುವ ದೇವರ ಬಗ್ಗೆಯು ಭಯ-ಭಕ್ತಿ ಮೊಡೋದು. ಅಪರ ಜೊತೆ 


ಪ « ೨೩ 


ಸಂಜೆಹೊತ್ತು ರಾಮಮಂದಿರಕ್ಕೆ ಹೋಗುವುದೆಂದರೆ, ಯಾವುದೋ ಪುಣ್ಯದ ಕೆಲಸ ಮಾಡಿದ ಭಾವನೆ. ಪೂಜೆಯ 
ನಂತರ ಅವರು ನಮಗೆಲ್ಲ ಹಂಚುತ್ತಿದ್ದ ಬಿಸಿಬಿಸಿ ಗುಲ್ಲುಪಾವಟೆಯ ಆಕರ್ಷಣೆಯೂ ನಮ್ಮ ರಾಮಚಂದನ 
ಪೀತಿಯಲಿ ಸೇರಿಕೊಂಡಿತು. ರಾಮಚಂದ್ರನ ಪೂಜೆ ಮಾಡದೆ ಹೋದರೆ ಜೀವನದಲ್ಲಿ ಏನೇನು ಕಷ್ಟಗಳನ್ನು 
ಅನುಭವಿಸಬೇಕಾಗಿ ಬರಬಹುದು ಎನ್ನುವುದನ್ನೂ ವಿವರಿಸುತ್ತಾ ಕತೆ ಹೇಳುವ ನೀತಿ ಕತೆಗಳ ಒಂದು ಪುಸ್ತಕವೂ 
ಇತ್ತು. ನಾನಾ ರೀತಿಯ ಕಷ್ಟ-ಕಾರ್ಪಣ್ಯಗಳಲ್ಲಿ ಬದುಕುತ್ತಿದ್ದ ನಾವು ಭಯ-ಭಕ್ತಿಯಿಂದ ಆ ಕತೆ Lo 
ಇಲ್ಲ ಕೇಳಿಸಿಕೊಳ್ಳುತ್ತಿದ್ದೆವು. ಮಂದವಾದ, ಮಸುಕು ಮಸುಕಾದ ಲಾಟೀನು ಬೆಳಕಿನಲ್ಲಿ ಮಾಸಲು ಬಣ್ಣ 
ತಿರುಗಿದ್ದ ಅಸ್ತವ್ಯಸ್ತ ಅಕ್ಷರಗಳಿಂದ ತುಂಬಿದ್ದ ಪುಟಗಳಿಂದ ನಾನು ಪ್ರತಿ ಶನಿವಾರವೂ ಕತೆ ಓದುತ್ತಿದ್ದೆ. ಬರುತ್ತಾ 
ಬರುತ್ತಾ ಕತೆ ಯಾಂತ್ರಿಕವಾಗಿ ಕಂಡು ಕತೆ ಓದಲು ಕೊಸರಾಡಿದರೆ ನಮ್ಮ ತಾಯಿ ಗದರಿಸುವರು. 

ಕತೆ ಓದುವಾಗಲೋ, ಪೂಜೆ ಮಾಡುವಾಗಲೋ ಹರಿಕತೆ ಕೇಳುವಾಗಲೋ ಮಾತ್ರವೇ ರಾಮಚಂದ್ರನನ್ನು 
ಕುರಿತು ಬಹುವಚನ. ಉಳಿದಂತೆ ಆತನ ಪ್ರಸ್ತಾಪ ಬಂದಾಗಲೆಲ್ಲ ಏಕವಚನವೇ ಖಚಿತ. ಸೀತೆಯ ಬಗ್ಗೆ ರಾಮ 
ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ ಚರ್ಚೆ ಮುಗಿಯುತ್ತಲೇ ಇರಲಿಲ್ಲ. ಇದೆಲ್ಲ ರಾಮನ ತಪ್ಪುಗಳೋ ಅಥವಾ 
ರಾಮಾಯಣ ಬರೆದ ವಾಲ್ಲೀಕಿಯ ತಪ್ಪಗಳೋ ಕೂಡ ಎಂದೆಲ್ಲ ಚರ್ಚೆ. ಇಂತಹ ಚರ್ಚೆಯಲ್ಲೆಲ್ಲ ರಾಮಚಂದ್ರ 
ಜೀವಂತ ವ್ಯಕ್ತಿ ಮಾತ್ರವಲ್ಲ, ನಮ್ಮ ದೊಡ್ಡಪುನ ಮಗನೋ ಅಥವಾ ಸೋದರಮಾವನೋ ಅನ್ನುವ ವರಸೆಯಲ್ಲೇ 
ಚರ್ಚೆ. ಈ ವರಸೆಗನುಗುಣವಾಗಿ ರಾಮಚಂದನಿಗೆ ಬೈಗುಳ; ಹಿಡಿಶಾಪ. 


ಹೀಗೆಲ್ಲಾ ಚಿರಪರಿಚಿತವಾಗಿದ್ದ ರಾಮು, ಮರ್ಯಾದಾ ಪುರುಷೋತ್ತಮ, ರಘುಕುಲತಿಲಕ, ಸಾಂಸ್ಕೃತಿಕ 
ಸಂಪನ್ನ. ಎಲ್ಲ ಕಾಲದ ಆದರ್ಶ ಎಂದೆಲ್ಲ ತಿಳಿಯಲು ಪ್ರಾರಂಭಿಸಿದ್ದು-ಡಿವಿಜಿ, ಕುವೆಂಪು, ಮಾಸ್ತಿ, ಶೀನಿವಾಸಶಾಸಿ 
ಇಂಥವರ ಬರಹಗಳನ್ನು ಅಡಿಗರ ರಾಮನವಮಿಯ ದಿವಸದ ಪದ್ಯವನ್ನು ಲೋಹಿಯಾರ ರಾಮ ಕ್ಕ 
ಶಿವದಂತಹ ಲೇಖನವನ್ನು ಓದಿದ ಮೇಲೆಯೇ. ಬೆಂಗಳೂರಿನಲ್ಲಿದ್ದ ದಿನಗಳಲ್ಲಿ ರಾಮು ಇನ್ನೊಂದು ವರಸೆಯಲ್ಲಿ 
ಪರಿಚಿತನಾದ. ಸಂಗೀತದ ಮೂಲಕ. ಚಾಮರಾಜಪೇಟೆಯಲ್ಲಿದ್ದಾಗ ರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮ 
ಸೇವಾ ಮಂಡಳಿಯಿಂದ ನಿತ್ಯವೂ ಸಂಗೀತದ ಮೂಲಕ ರಾಮಚಂದ್ರನ ಸೇವೆ. ದುಡ್ಡುಕೊಟ್ಟು, ಟಿಕೇಟ್‌ 
ಪಡೆದು ಪೆಂಡಾಲ್‌ ಒಳಗೆ ಹೋಗಿ ಸಂಗೀತ ಕೇಳುವ ಅನುಕೂಲವಿದ್ದರೂ ನಾನು ಫೋರ್ಟ್‌ ಹೈಸ್ಕೂಲ್‌ 
ಪಕ್ಕದಲ್ಲಿರುವ ಮಕ್ಕಳ ಕೂಟದ ಆವರಣದ ದೊಡ್ಡದೊಡ್ಡಮರಗಳ ಕೆಳಗೆ ಕುಳಿತು ನಿಶ್ಪಬ್ಬ ವಾತಾವರಣದಲ್ಲಿ 
ಸಂಗೀತವನ್ನು ಆಲಿಸುತ್ತಿದ್ದೆ. ಮಸಲಾ, ನಾಳೆ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿಬಿಟ್ಟರೂ 
ಬೆಂಗಳೂರಿನಲ್ಲಿ ನಡೆಯುವಂತಹ ಸಂಗೀತದ ಸೇವೆ ಅಯೋಧ್ಯೆಯ ರಾಮನಿಗೆ ಸಿಗಲಾರದು. ನನ್ನಂಥವನಿ | 
ಮಾತ್ರವಲ್ಲ, ಸ್ಪತಃ ತ್ಯಾಗರಾಜರಿಗೂ ಕೂಡ ಅಯೋಧ್ಯೆಯ ರಾಮಚಂದನಿಗಿಂತ ತಮ್ಮ ಮನೆಯ ಪುಟ್ಟ ರಾಮಚಂದನ 
ಮೂರ್ತಿಯೆ ಬಲುಪ್ರಿಯವಾದುದಾಗಿತ್ತು. ತ್ಯಾಗರಾಜರ ಸೋದರರು ದಿನವೂ ತ್ಯಾಗರಾಜರಿಂದ ಪೂಜಿಸಲ್ಪಡುತ್ತಿದ್ದ. 
ರಾಮಚಂದನ ಮೂರ್ತಿಯನ್ನು ಎಸೆದುಬಿಟ್ಟರು. ಇದರಿಂದ ದುಃಖತರಾದ "ತ್ಯಾಗರಾಜರು ಪುಲಾನಿಸಿದಾಗೆ 
ದುಃಖ ಅನಗತ್ಯವೆಂದು, ಅಷ್ಟೊಂದು ಬೇಕಿದ್ದರೆ ಇನ್ನೊಂದು ರಾಮಚಂದ್ರನ ಮೂರ್ತಿಯನ್ನು ಮಾಡಿಸಿಕೊಡುತ್ತೇ 
ವೆಂದು ಹೇಳಿದಾಗ ಇಲ್ಲ ನನಗೆ ನಾನು ಪೂಜಿಸುತ್ತಿದ್ದ ರಾಮಚಂದ್ರನ ಮೂರ್ತಿಯೇ ಬೇಕೆಂದು ಅಳುತಾ ನೀ 
ದಯ ರಾದಾ' ಎಂದು ಹಾಡುತ್ತಾ ಕಾವೇರಿ ನದಿಯ ದಡಕ್ಕೆ ಹೋಗಿದ್ದುಂಟು. ಅಯೋಧ್ಯೆಯಲ್ಲಿ ಇರಬಹುದಾ ದ 
ರಾಮಚಂದ್ರನ ಮೂರ್ತಿಯನ್ನು ಕುರಿತು ಈ ರೀತಿ ಆರ್ತವಾಗಿ ಯಾರಾದರೂ ಹಾಡಿದಾರೆ ಎಂದು ನಾನು 
ಕೇಳಿಲ್ಲ. ಮೂರ್ತಿ ಪೂಜೆಯ ವಿರೋಧಿಯಾಗಿದ್ದ ಗಾಂಧಿ ಕೂಡ ಇಷಪಟದು ನಮ ಮಂಡದ ಆನೇಕ 
ಬೀದಿಯ, ಮೈಸೂರಿನ ಕುಕ್ಕರಹಳ್ಳಿ ಬಡಾವಣೆಯ ಸಣ್ಣಪುಟ್ಟ ರಾಮಮಂದಿರಗಳೆನ್ನೇ. ಅವರೆಗೆ ಬಹುಪಿಯವಾಗಿದ 
ರಘುಪತಿ-ರಾಘವ-ರಾಜಾರಾಂ ಭಜನೆಗೆ ಸಣ್ಣಪುಟ್ರ ರಾಮಮಂದಿರಗಳ ಹಾರೋನಿಯಂ ಹಿಮೇಳವೇ' ಸಾಕಾಗಿತ್ತು." 
ನನಗೆ ತಿಳಿದ ಮಟ್ಟಿಗೆ ಈವತ್ತಿನ ಅಯೋಧ್ಯೆಯಲ್ಲಿ ತೀರಾ ಆಧುನಿಕವಾದ ಶಸಾಸಗಳು ಇವೆಯೇ ಹೊರಫ 
ಸಣ್ಣ ಹಾರ್ನೋನಿಯಂ ಇಲ್ಲ. 


ಹೀಗಾಗಿ ರಾಮಮಂದಿರ ನಿರ್ಮಾಣ ಚಳುವಳಿ ಪ್ರಾರಂಭವಾದಾಗ, ಅಯೋಧ್ಯೆಯಲ್ಲಿ ರಾಮಮಂ 


ಕಟ್ಟಿದರೂ ನಮ್ಮೂರಿನ ರಾಮಮಂದಿರಗಳ ರೀತಿ ಅವು ಆತ್ಮೀಯವಾಗಬಲ್ಲದೆ, ಮನೆವಾರ್ತೆಯ ಸಂಗತಿ 
ಎಂಬ ಅನುಮಾನ ನನಗೆ ಇದ್ದೇ ಇತ್ತು ನನ್ನ ಅನುಮಾನ ನಿಜವೆನ್ನುವಂತೆ ಚಳುವಳಿ ಬಂತು, ಹೋಯಿತು. ' 


ನಮ್ಮೂರಿನ ರಾಮಮಂದಿರಗಳ, ಬೆಂಗಳೂರಿನಂತಹ ಶ್ರೀರಾಮಸೇವಾ ಮಂಡಳಿಗಳ ಕಾರಕಮ. ರೀಕಿ § 
ಮುಂದುವರಿಯುತ್ತಲೇ ಇವೆ. ಅಯೋಧ್ಯೆಯ ರಾಮನಿಗೆ ಮಾತ್ರ ಇನ್ನೂ ಭದ್ರತಾ ಸೇಪೆಯವರ ಸೇವೆ ಮಾತ್ರವೇ 
ರಾಮ-ರಾಮಮಂದಿರ ಮಾತ್ರವಲ್ಲ. ಈಶ್ವರನ ದೇವಸ್ಥಾನ, ಕಾಳಮನ ಗುಡಿ ಪಟ್ಟಲದಮನ ಮಂದಿರ, 
ಚಾಮುಂಡಮನ ಗುಡಿ, ಆರ್ಕೇಶ್ವರನ ಗುಡಿ-ನಿವೆಲ್ಲವೂ ನಮೆಗೆ ಊರೆನನ ನವ ಲಾ A 
); 2 ಲ ಊರೊಟ್ಟಿನ ಸಮಾಚಾರಗಳೇ. ನಮ್ಮ ನಮ್ಮ” 


೨೪ * CT F 


ಮನೆಯ ಮುಂದುವರಿದ ಭಾಗಗಳೇ. ಮನೆಯಲ್ಲಿ ಹಿರಿಯರ ಜೊತೆ ಜಗಳ ಕಾದಾಗ, ದಾಯಾದಿ ಜಗಳವಾದಾಗ 

ನಾವೆಲ್ಲ ಸಿಟ್ಟಿನಿಂದ, ಸೆಡವಿನಿಂದ ಹೋಗಿ ಕೂರುತ್ತಿದ್ದುದು ಇಂತಹ ದೇವಸ್ಥಾನಗಳಲ್ಲೇ. ಎಷ್ಟೇ ಪವಿತ್ರವಾದರೂ 

ಸರಿ ನಾವು ಅಯೋಧ್ಯೆಯ ತ ನಕ ಹೋಗಲು ಸಾಧ್ಯವೇನು? ಇನ್ನು ಈ ದೇವಸ್ಥಾನಗಳ ಪುರೋಹಿತರೋ, 

ಪೂಜಾರಿಗಳೊ - ನಮ್ಮ ನಿಮ್ಮ ಹಾಗೆ ಭೀ: ಸಿಗರೇಟು ಸೇದುವವರು; ತಂಬಾಕು” ಹಾಕುವವರು, ಮಾಡಿದ 

B. ತೀರಿಸದೆ ಹೋದವರು, ಪರಸ್ತೀವ್ಯಸನ ಹೊಂದಿದವರು. ಇಂತಹ ಪೂಜಾರಿಗಳಿಂದ ಅಯೋಧ್ಯೆಯ 
ಸೇವೆ-ಪೂಜೆ ಪಡೆಯುತ್ತಾನೆಯೇ ನ ಅನುಮಾನ. 


ನಮ್ಮೂರ ರಾಮಮಂದಿರ, ದೇವಸ್ಥಾನ ಗುಡಿ ಗೋಪುರಗಳಲ್ಲು ವಿವಾದ-ಜಗಳಗಳು ಇದ್ದೇ ಇರುತ್ತಿದ್ದವು. 
ದೇವರ ಸೇವೆ ಮಾಡಲು, ದೇವರಿಂದ ಪ್ರಸಾದ ಪಡೆಯಲು ಯಾರ ಸಾನ ಮೊದಲನೆಯದಾಗಬೇಕು ಅನ್ನುವ 
ವಿವಾದವಂತು ನಿತ್ಯನೂತನ. RE ಒಬ್ಬ ಪುಣ್ಯಾತ್ಮ ಕಳಸವನ್ನೋ, ಘಂಟೆಯನ್ನೋ ಮಾಡಿಸಿಕೊಟ್ಟರೇ 
ಹೊಟ್ಟೆಕಿಚ್ಚಿನಿಂದ ಇನ್ನೊಬ್ಬ ಅದಕ್ಕಿಂತ ಭರ್ಜರಿಯಾದದನ್ನು 'ಮಾಡಿಸಿಕೊಡುತ್ತಿದ್ದ ಬ್ರಾಹ್ಮಣರ ಈಶ್ವರ ಗುಡಿಯದೇನು 
ಮಹಾಪೊಗರು ಅನ್ನು; ವ ಲಿಂಗಾಯತರು ತಮ್ಮ ಆರ್ಕೇಶ್ವರ ಗುಡಿ ಕಾಶಿವಿಶ್ವನಾಥನ ದೇವಸ್ಥಾನಕ್ಕಿಂತಲೂ 
ಪುರಾತನವಾದದ್ದು ಎ೦ದು ಎಂದೂ ಮುಗಿಯದ ವಿವಾದವನ್ನು, ಹುಟ್ಟುಹಾಕಿದ್ದರು. “ಯಾವ ದೇವರ ಸಿರವಣಿಗೆಗೆ 
ಎಷ್ಟು ಜನ ಸೇರಬೇಕು-ಸೇರಿದ್ದಾರೆ ಅನ್ನುವುದರಲಿಲ್ಲ ಪೈಪೋಟಿ. ದೇವಸ್ಥಾನದ ಆಡಳಿತ ಮಂಡಳಿಗಳ 
ಸದಸ್ಯರಾಗಲೂ, ಸಸಿವನ್ನಾವದ ಆಸ್ಥಿ-ಭೂಮಿಯನ್ನು ತಮದು ಮಾಡಿಕೊಳ್ಳಲು ನಾನಾ ರೀತಿಯ ರಾಜಕಾರಣ. 
ಅಂದರೆ ನಮ್ಮೆಲ್ಲ ತಂಟೆ-ತೆ ತೆವಲುಗಳು, ಕ್ಯಾತೆ ಬುದ್ದಿ 'ಎಲವೂ ನಮ್ಮೂರಿನ ದೇವಸ್ಥಾನ- ರಾಮಮಂದಿರಗಳಿಗೂ 
ವಿಸ್ತರಿಸುತ್ತಿತ್ತು" "ಮೊನ್ನೆ ಮಂಡ್ಯಕ್ಕೆ ಹೋಗಿದ್ದಾಗ 'ರಾಮಮಂದಿರಕ್ಕೆಂದು ಕೊಂಡಿದ್ದ ಟ್ಯೂಬ್‌ ಲೈಟುಗಳ ಪೈಕಿ 
"ಕೆಲವನ್ನು ಮ್ಯಾನೇಜರ್‌ ಮನೆಗೆ" ತೆಗೆದುಕೊಂಡು ಹೋದನೆಂದು' ದೂರಿತ್ತು. ನಮೂಧರಿನ ರಾಮಮಂದಿರಳ್ಲೇ 
ಸಂಬಂಧಪಟ್ಟ “ನದು ಗುಟ್ಟನ್ನು ಹೇಳುವುದಾದರೆ; ಪುರಾಣದ, ವಾಲ್ಮೀಕಿಯ ರಾಮಚಂದ ಸೀತೆಯನ್ನು 
ಸರಿಯಾಗಿ ಬಾಳಿಸ ಸದೆ , ರಾಮಮಂದಿರಗಳಲ್ಲಿ ಮದುವೆ, ನಡೆದಾಗ ಕ ಅಲ್ಲಿಯೇ ಪ್ರಸವ 
ಕೂಡ ನಡೆಯುತ್ತದೆ. ಶ್ರೀರಾಮಚಂದ್ರನ ಫೋಟೋಗೆ ವಂದಿಸಿಯೇ ನವದಂಪತಿಗಳು ತಮ್ಮ ವೈವಾಹಿಕ ಜೀವನವನ್ನು 
ಪಾರಂಭಿಸುತಾಕೆ. ಅಯೋಧ್ಯೆಯಲ್ಲಿ ಮುಂದೊಂದು ದಿನ ರಾಮಮಂದಿರ ಸ ಅಲ್ಲಿ ಸ, 
ಪ್ರಸ್ತ ಶೋಭನಕ್ಕೆ ಅನುಕೂಲ-ಪರವಾನಗಿ ದೊರಕುವುದೇ ಎಂದು ನನಗೆ ಕೇಳಬೇಕೆನಿಸುತ್ತದೆ. 


ಇದೆಲ್ಲವೂ ಬರಹಗಾರನ ಲಹರಿ ಮಾತ್ರವೆಂದು ತಿಳಿಯಬೇಡಿ. ನಾನು ಚಾಮರಾಜಪೇಟೆಯಲ್ಲಿ ವಾಸವಾಗಿದ್ದ 
ನಮ್ಮ ಮನೆಯ ಪಕ್ಷದ ಗಲ್ಲಿಯಲ್ಲಿ ಒಂದು ಪುಟ್ಟ ದೇವಸ್ಥಾನ-ರಾಘವೇಂದ್ರ ಸ್ವಾಮಿಯದು ನಿರ್ಮಾಣವಾಯಿತು. 
ನಮ್ಮ ಮನೆಯ ಸುತ್ತವೇ ನೂರೆಂಟು ದೇವಸ್ಥಾನಗಳು, ಮಾಥ್ದರ ಸಂಘವೂ ಇದ್ದುದರಿಂದ ಹೊಸ ದೇವಸ್ಥಾನವೊಂದರ 
ಅಗತ್ಯವಾದರೂ ಏನಿತ್ತು ಎಂದು ನನಗೆ ತಿಳಿಯಲೇ ಇಲ್ಲ. ಕ್ರಮೇಣ "ಗೊತ್ತಾಯಿತು. ಇದು "ದೇವಸ್ಥಾನ 
ಮಾತೆವಲ್ಲ. ನೆರೆಹೊರೆಯವರೆಲ್ಲರ ಸಮುದಾಯದ ಕೇಂದವೆಂದು. ದೇವಸ್ಥಾನ ಕಟ್ಟಲು ಯಾವ ಬಿರ್ಲಾ, 
ಬಜಾಜ್‌ಗಳು ಹಣ ಕೊಟ್ಟಿರಲಿಲ್ಲ. ಹಣವನ್ನು ಬಡಾವಣೆಯವರೇ ಸಂಗಹಿಸಿದ್ದರು.. ಮರಮಟ್ಟು, ಕಬ್ಬಿಣ, 
ಸಿಮೆಂಟ್‌, ಬಣ್ಣ, ಸುಣ್ಣ ಎಲ್ಲವನ್ನು ಬೇರೆ ಬೇಕೆಯವರು ವಹಿಸಿಕೊಂಡಿದ್ದರು. ದಿನವೂ ಸಂಜೆ ಮಹಾಮಂಗಳಾರತಿ 
ಮಾಡುವ ಮುನ್ನ ಬೀದಿಯ- ಗಲ್ಲಿಯ ಪ್ರಜಾಬಾಂಧವರೆಲ್ಲ ಬಂದಿದ್ದರೋ ಇಲ್ಲವೋ ಎಂದು ತಿಳಿದೇ ನಂತರ 
' ಮಂಗಳಾರತಿ ಮುಂದುವರೆಯುತ್ತಿತ್ತು. ಮನೆಯಲ್ಲಿ ಬೇಸರವಾದಾಗ, 'ಶಿಸಿಲಿನ ಧಗೆ ತಡೆಯಲು ಸಾಧ್ಯವಾಗದಾಗ 
ಜನ ದೇವಸ್ನಾನದ ಜಗುಲಿಯ "ಮೇಲೆ ಹರಟೆ ಹೊಡೆಯುತ್ತಾ ಕೂರೋರು. ತಾಯಂದಿರು ಕೈಗೂಸುಗಳಿಗೆ 
ತುತ್ತು ತಿನ್ನಿಸಲು ದೇವಸ್ಥಾನದ ಜಗುಲಿಯ ಮೇಲೆ ಕುಳಿತು ಆಕಾಶದಲ್ಲಿನ ಚಂದ್ರನನ್ನು ತೋರಿಸುತ್ತಾ 
ಪುಸಲಾಯಿಸುತ್ತಿದ್ದರು. ಶ್ರೀರಾಮ ಕೂಡ ಆಕಾಶದಲ್ಲಿನ ಚಂದಮಾಮ ತನಗೆ ಬೇಕೆಂದು ರಘುಕುಲತಿಲಕನಾಗುವ 
ಮುಂಚೆ ಅತ್ತಿದ್ದನಂತೆ. ಇರಲಿ, ನಮ್ಮ ಗಲ್ಲಿಯ ದೇವಸ್ಥಾನದ ಜಗುಲಿಯ ಮೇಲೆ ಕೌಸಲ್ಕೆ ತುತ್ತು ತಿನ್ನಿಸುತ್ತಿದ್ದರೆ 
ರಾಮಣ್ಣ ಹಾಗೆಲ್ಲ ಅಳುತ್ತಿದ್ದನೇನು. ನಮಿ ಗಲ್ಲಿಯಲ್ಲೇ' ದೇವಸ್ಥಾನವಾದ ಮೇಲೆ ಯಾವ ಯಾವ ಹೊತಿಗೆ 
ಸೇವೆ ನಡೆಯುತ್ತದೆ "ಎಂದು ತಿಳಿದೆ ನಾವು ಗಡಿಯಾರದ ಗೊಡವೆಗೇ ಹೋಗದೆ ನಮ್ಮ ನಮ್ಮ ದಿನಚರಿ 


pe ಸುಸೂತ್ರವಾಗಿ ನಡೆಸುತ್ತಿದ್ದೆವು. 

ಗೆಳೆಯರ ಪ್ರೀತಿ, ಬಲವಂತದಿಂದ ತಪ್ಪಿಸಿಕೊಳ್ಳಲಾಗದೆ ನಾನು ಅಯೋಧ್ಯೆಗೆ ಹೋಗಲೇಬೇಕಾಗಿ ಬಂದರೂ 
ನನಗೆ ಇನ್ನೊ ಂದು ಭಯವೂ ಇದೆ. ಅಯೋಧ್ಯೆಯಲ್ಲೂ ಕೂಡ ನಾನು ನಮ್ಮೂರ ಗುಡಿ-ಗುಡಾರವನ್ನೇ ಕಂಡು 
ಬಿಟ್ಟರೆ ಎಂಬ ಭಯ ಅದು. ಏಕೆಂದರೆ ತಿರುಪತಿಗೆ ನಾನು ಹೋದಾಗ ಇಂತಹ ಅನುಭವವಾಗಿದೆ. pM 
ನನಗೆ ನಮ್ಮೂರ ರಾಮಮಂದಿರ, ಪಟ್ಟಲದಮ್ಮನ ಗುಡಿ. ಆ ಗುಡಿ-ಮಂದಿರಗಳಿರುವ ಬೀದಿಗಳಂತೆಯೇ 
ಕಂಡಿದೆ. ತಿರುಪತಿಯಲ್ಲಿ ನನಗೆ ಇಷ್ಟವಾದ್ದು ಗಡಿಯ ಮುಂದಿರುವ ಹಳೆಕಾಲದ ಅಂಗಡಿ ಬೀದಿ. ಹಣ್ಣು, 


USM! © ೨5 


ಲೆ, ಅರಿಶಿನ, ಕುಂಕುಮ, ದೇವರ ಫೋಟೋ, ಕಾಶಿದಾರ, ಕನ್ನಡಿ, ಕಳಶ, ಬಾಚಣಿಗೆ 
ಇದೆಲ್ಲ ತುಂಬಿಕೊಂಡಿರುವ ಅಂಗಡಿಗಳು ನಮ್ಮೂರ ಬೀದಿಗಳಂತೇ ಕಾಣುತ್ತದೆ. ಅದನ್ನೇ ನೋಡುತ್ತಾ ನಿಂತು 
ಬಿಡುತ್ತೇನೆ. ನೀವು ಬಂದಿರುವುದು ದೇವರನ್ನು “ ನೋಡುವುದಕ್ಕೋ, ಇಲ್ಲ ಈ ಕೆಲಸಕ್ಕ ಬಾರದ "ಅಂಗಡಿ 
ನೋಡುವುದಕ್ಕೋ ಎಂದು ಕರೆದುಕೊಂಡು ಹೆನೀದ ಬಂಧು ಭಗಿನಿಯರು ಬೈಯುತ್ತಲೇ ಇರುತ್ತಾರೆ. 
ಬಿಡಿ, ನಾನು ಸಾಧಾರಣ ಮನುಷ್ಯ. ಸಣ್ಣಪುಟ್ಟ ಊರುಗಳ, ಸಣ್ಣ ಪುಟ್ಟ ದೇವಸ್ಥಾನಗಳ ತೃಪ್ತಿ ಪಡುವವನು. 
ಅಯೋಧ್ಯೆಯಲ್ಲಾಗಲೀ, ಕಾಶಿ, ಮಧುರಾ, "ಆವಂತಿಗಳಲ್ಲಾಗಲೀ "ಐನೇನಾಗಿದೆ. ಔಿನೇನಾಗದೇಕು ಎಂಬುದ 
ಗೊಡವೆಗೇ ಹೋಗದವನು. ಆದರೆ ಅಲ್ಲೆಲ್ಲ ಏನೇನಾಗಬೇಕು, ಯಾರ ಪೂಜೆ ನಡೆಯಬೇಕು, ಯಾರು ಇ 
ಮಾಡಬೇಕು, ಮಾಡಬಾರದು ಎಂದೆಲ್ಲ "ಹಗಲು ರಾತ್ರಿ ತಲೆ ಕೆಡಿಸಿಕೊಳ್ಳುವವರಲ್ಲಿ ನನ್ನದು ಒಂದೇ ಮ 
ಒಂದು ಸಲ, ಒಂದೇ ಒಂದು ಸಲ, ನಿಮೂರಿನ, ನಿಮ್ಮ ಬಡಾವಣೆಯ ಗಡಿ-ಗುಡಾರಗಳನ್ನು ನೋಡಿ, ಅಲ್ಲಿಗೆ" 
ಹೋಗಿ. ಹವ್ಯಾಸಿ ಪ್ರಗತಿಶೀಲರಾದ ಗಿರೀಶ ಕಾರ್ನಾಡ್‌, ಮರುಳಸಿದ್ದಪ್ಪ ಅಂಥವರೆಲ್ಲ ಒಮ್ಮೆಯಾದರೂ ಸ ರ 
ದಲ್ಲೇ ಇರುವ ರಾಘವೇಂದಸ್ಥಾಮಿ ದೇವಸ್ಥಾನಕ್ಕೆ ಹೋಗುವುದಾದರೆ, ಜಿ.ಎಚ್‌. ನಾಯಕರಂಥವರು « 
ಆಂಜನೇಯ ಧಂರವಲ್ಲ ನಡೆಸುವ ಗೀತ ಕಛೇರಿಗಳಿಗೆ ಹೋಗಿ, ಕುಕ್ಕರ ಹಳ್ಳಿಯಲ್ಲಿರುವ ಚ 
ರಾಮಮಂದಿರದಲ್ಲಿ ನಡೆಯುವ ಭಜನೆಗೆ ದನಿಗೂಡಿಸಿದರೆ, ಲಂಕೇಶರ ಕ್ರಾಂತಿಕಾರಿ ಮಕ್ಕಳು' ಅವರ ಮನೆಯ 
ಎದುರಿಗೇ ಇರುವ ಆಂಜನೇಯ ಗುಡಿಯ ಪ್ರಾಂಗಣದಲ್ಲಿ ಕೋತಿಗಳಿಗೆ ಹಣ್ಣು ಹಂಪಲ) ಪುರಿ, ಕಾಯಿಗಳನ್ನು, 
ಜನ ತಿನ್ನಿಸುವ ಪರಿಯನ್ನು ವಿವರವಾಗಿ ಗಮನಿಸುವುದಾದರೆ, ಗೋವಿಂದರಾಯರಂಥವರು ಹರಿಕತೆ ಭಃ 
A ರಸ್ಸೆಯಲ್ಲಿರುವ KE ಮಂದಿರದಲ್ಲಿ ನಡೆಯುವ ಒಂದೆರಡು ಹರಿಕತೆಗಳನ್ನಾಃ ದರೂ ಮಾಡುವುದಾದ ರೆ 
ಸಲವಾದರೂ ಅಯೋಧ್ಯ, ಕಾಶಿ, ಮಥುರಾಗಳ ಗೀಳು ಕಡಮೆಯಾಗಬಹುದು. ತೀರಾ ನಿಮ್ಮೂರ, i 
ಪಕ್ಕದ ಮನೆಯ ದೇವಸ್ಥಾನ ಗುಡಿ ಗುಡಾರಗಳ ಬಗ್ಗೆಯೇ ಕಿಂಚಿತ್ತೂ ಗೊತ್ತಿಲ್ಲದ, ಸ್ವಲ್ಪವೂ ಆಸೆಕಿಂ ಲ್ಲದ' 
ಜನರಿಗೆ ಅಯೋಧ್ಯೆ ಬಗ್ಗೆ ಅಪ್ಪಣೆ ಕೊಡಿಸುವ ಹಕ್ಕಾದರೂ ಎಲ್ಲಿಂದ ಬಂದೀತು. p- 


ಅಯೋಧ್ಯೆಗೆ ಮಾತ್ರವಲ್ಲ, ಬಾಬಾಬುಡನ್‌ಗಿರಿಗೂ ಕೂಡ ನನಗೆ ಹೋಗಬೇಕೆನಿಸುವುದಿಲ್ಲ. ಈಗ ನಾನು" 
ವಾಸವಾಗಿರುವ ಕೊಲ್ಲಾಪುರದ ನಮ್ಮ ಮನೆಯ ಹತ್ತಿರವೇ ಒಂದು ಪುಟ್ಟದಾದ ದತ್ತಮಂದಿರವಿದೆ. ಥೇಟ್‌ 
ನಮ ಿ ಮಂಡ್ಕದ ಆನೇಕೆರೆ ಬೀದಿಯ ರಾಮಮಂದಿರದಂತೆ. ಅಥವಾ ಅದಕ್ಕೂ ) ಚಿಕ್ಕದಿರಬೇಕು. Ree 
ಗಲ್ಲಿಯ ರಾಘವೇಂದ್ರನ ಗುಡಿಯಂತೆ. ಯಾರು ಬರಬೇಕು, ಯಾವಾಗ ಬರಬೇಕು, ಯಾರ ಪೂಜೆ, ಯಾರಿಂದ, 
ಯಾವಾಗ, ಯಾವುದಕ್ಕೂ ವಿವಾದವಿಲ್ಲ. ಬ್ರಹ್ಮ-ವಿಷ್ಣು-ಮಹೇಶ್ವರರು ಕೂಡ ತಮ್ಮ ತಮ್ಮ ಅಸ್ತಿತ್ವ, ಕೆಲಸ ಕಾರ್ಯ 
ಎಲ್ಲವನ್ನೂ ಮರೆತು, ಯಾರ, ಯಾವ ಗದ್ದಲ ತಂಟೆ-ತಕರಾರೂ ಇಲ್ಲದೆ ಇಲ್ಲೇ ಭಾಷಾ ೆ.. 
ಒಮ್ಮೊಮ್ಮೆ ಅವರು ಕೂಡ ಭಕ್ತರ ಭಜನೆಗಳಲ್ಲಿ ಸೇರಿಕೊಳ್ಳುತ್ತಾರೆ. ಏಕೆಂದರೆ ಅವರಿಗೆ ಪೊಲೀಸರ, ಧಾರ್ಮಿಕವಾದಿಗಳ, 
ವೈಚಾರಿಕರ ಭಯ, ಅಭಿಪ್ರಾಯಗಳ ಹಂಗಿಲ್ಲ. ಹೀಗೆಲ್ಲಾ ಇರುವಾಗ ಬಾಬಾಬುಡನ್‌ಗಿರಿಗೆ ಹೋಗಿ ನಾನು 
“wad ಏನು. ಪತ್ರಿಕೆಗಳಲ್ಲಿ ಪೋಟೋ ಬರಲೆಂದು ಮಾಲೆ ಧರಿಸಿಕೊಳ್ಳಬೇಕು ಅಷ್ಟೇ. ಇಲ್ಲಾದರೆ' 
ನನ್ನ ಕೆಲಸ ಕಾರ್ಯ ತರಲೆ ತಾಪ ತ್ರಯಗಳ ಬದುಕಿನ ನಡುವೆಯೇ ದತ್ತಾತ್ರೇಯ, ಅನಸೂಯಿ. ಬ್ರಹ್ಮ ಎನ್ನ 
ಮಹೇಶ್ವರರನ್ನು ನನ್ನ ಮಟ್ಟದಲ್ಲೇ ಭೇಟಿ ಮಾಡಬಹುದು, ಕಷ್ಟಸುಖ ಹಂಚಿಕೊಳ್ಳಬಹುದು. 


ನಾನೇಕೆ ಅಯೋಧ್ಯೆಗೆ ಹೋಗುವುದಿಲ್ಲವೆಂದು ವಿವರಿಸಲು ಪ್ರಾರಂಭಿಸಿದ ನನಗೆ ಈಗ ಖಚಿತವಾಗಿ 
ಅನಿಸುತ್ತದೆ, ನಾನು ಅಯೋಧ್ಯೆಗೆ ಹೋಗುವುದೇ ಇಲ್ಲ. ಅಷ್ಟೊಂದು ದೂರ ಅಂತಲ್ಲ. ಹತ್ತಿರದ ಬಾಬಾಬುಡನ್‌ಗಿರಿಗೂ " 
ಕೂಡ. ನಾಳೆಯಿಂದಲೇ ಸಣ್ಣದಾಗಿ ಒಂದು ಚಳುವಳಿ ಪ್ರಾರಂಭಿಸಬೇಕೆಂಬ ಆಸೆ. Neighbouiiagd SchoolNc 
Neighbourhood Temple ಎಂದು ನಿಗದಿ ಮಾಡಿ, ಒಂದು ಊರು, ಒಂದು ಬಡಾವಣೆಯಲ್ಲಿರುವವರೆ N 
ಅಲ್ಲಲ್ಲೇ ಇರುವ ಗುಡಿ ಗುಡಾರ, ರಾಮಮಂದಿರಗಳಿಗೆ ಮಾತ್ರವೇ ಹೋಗಲು ಅರ್ಹರು ಎಂಬ ಕಾನೂನಿ 
ಒತ್ತಾಯಿಸುವ ಆಸೆ. 


ಹಾಗಾದಾಗ ಅಯೋಧ್ವೆಗೂ ಈಗ ಸುತ್ತಿಕೊಂಡಿರುವ ಭದತಾ ಪಡೆಗಳ ಕಪಿಮುಷಿ ಮುಗಿದು, 

ರಾಮಚಂದ್ರನಿಗೆ" 
ಬಿಡುಗಡೆಯಾಗಬಹುದು. ಫೈಜಾಬಾದ್‌, ಅಯೋಧ್ಯೆಗಳಲ್ಲಿ ಹಣ್ಣು, ಕಾಯಿ, ಪೂಜೆ ನಾ: ತಲೆತಲಾಂತರ ' 
ದಿಂದ ಮಾರಿಕೊಂಡು ಬಂದು ಅಹನ್ಯಹನಿ ಜೀವನ ನಡೆಸುತ್ತಿರುವ ನೂರಾರು ಮುಸ್ಲಿಂ “ಏಟುಂಬಗಳು 
ಹೊಸದಾಗಿ ಕುದುರಿದ ವ್ಯಾಪಾರದಿಂದ ಸ: ಸಗೊಂಡು ತಮ್ಮ” ಪ್ರೀತಿಯ ರಾಮಲಲ್ಲಾನನ್ನು ಹಿಂದಿನಂತೆ- 
ಎಂದಿನಂತೆ ಮಾತಾಡಿಸಬಹುದು, ಪೂಜೆ-ಪುನಸ್ವಾರ ಮಾಡಬಹುದು. 


ಕಾಯಿ, ಕರ್ಪೂರ, ವಿಳ್ಗ್ಳೇದೆ 


} 


೨೬ © 8 


ಪ್ರೊ ಡಿ. ರಘುನಾಥರಾವ್‌ 
ವಸಾಹತುಶಾಹಿ ಪ್ರತಿರೋಧ : ಲಾವಣಿಗಳು 


೧೭ ೧೮, ಮತ್ತು ೧೯ನೇ ಶತಮಾನಗಳಲ್ಲಾದ ರಾಜಕೀಯ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ 
ಪಲ್ಲಟಗಳಿಗೆ ಲಾವಣಿಗಳು ನೇರವಾಗಿ ಪ ಪ್ರತಿಕ್ರಿಯಿಸಿರುವುದನ್ನು ಅವುಗಳ ಅಧ್ಯಯನದಿಂದ ನಾವು ತಿಳಿಯ 


ಬಹುದು. ವಸಾಹತುಶಾಹಿಯ ಪ್ರಭಾವ ತತ್ವಪದಗಳ ಹಿನ್ನೆ ಪಿಗೆ ಇದೆ ಎಂಬುದನ್ನು ಕುರಿತು ಅಧ್ಯಯನ 


ಮಾಡುತ್ತಿರುವಾಗ ಲಾವಣಿಗಳನ್ನು ನೋಡಬೇಕೆನಿಸಿತು. ಲಾವಣಿಗಳು ನೇರವಾಗಿ, ತೇವವಾಗಿ, ಸ್ಪಷವಾಗಿ 
ವಸಾಹತುಶಾಹಿಗೆ ಪ್ರತಿರೋಧಿಸಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಪದಗಳಲ್ಲಿ ಸೂಚ್ಯವಾಗಿ ಅದು 
ಬಂದಿದ್ದರೆ, ಲಾವಣಿಗಳಲ್ಲಿ - ಆ ಕಾಲದ ತಳಮಳ ನೇರವಾಗಿ, 'ವಾಚ್ಯವಾಗಿ ವ್ಯಕ್ತವಾಗಿದೆ. ವಸಾಹತು 
ಶಾಹಿಯ ಪರಿಣಾಮಗಳು ಹಳ್ಳಿ ಹಳ್ಳಿಗಳಿಗೂ ವ್ಯಾಪಿಸಿದ್ದನ್ನು ಮತ್ತು ಅದಕ್ಕೆ ನ ಪ್ರತಿಕ್ರಿಯಿಸಿದ ರೀತಿ 


ಯನ್ನು ಅವು ತಿಳಿಸುತ್ತವೆ. 


೧೯ನೇ ಶತಮಾನದಲ್ಲಿ ರಚನೆಯಾಗಿರಬಹುದಾದ ಕೆಲವು ಲಾವಣಿಗಳನ್ನು ಗಮನದಲ್ಲಿಟ್ಟುಕೊಂಡು- 
ಪ್ರತಿರೋಧ ವ್ಯಕ್ತವಾದ ಬಗೆಯನ್ನು ಹೇಳುವ ಪ್ರಯತ್ನ ಇಲ್ಲಿದೆ. ಇಲ್ಲಿ ಗಮನಿಸಲಾಗಿರುವ ಹೆಚ್ಚಿನ 
ಲಾವಣಿಗಳು ಜಿಎಫ್‌ .ಫ್ಲೀಟರು ಸಂಗಹಿಸಿದವು. ಅವುಗಳನ್ನು ಅವರು ೧೮೬೭-೧೮೯೬ರ ಅವಧಿಯಲ್ಲಿ 
ಸಂಗಹಿಸಿರಬಹುದು. ಅಂದರೆ, ಅವುಗಳಲ್ಲಿ ಕೆಲವು ನಿನೇ ಶತಮಾನದ ಪೂರ್ವಾರ್ಧದಲ್ಲಿ 
ರಚನೆಯಾಗಿರಬಹುದು. ಅವುಗಳನ್ನು ಫ್ಲೀಟರು, "ಇಂಡಿಯನ್‌ ಆ್ಯಂಟಿಕ್ಕರಿ'ಯಲ್ಲಿ ಪ್ರಕಟಿಸಿರುತ್ತಾರೆ. ಅವುಗಳನ್ನು 
ಅವರು ೧೮೭೪ಕ್ಕೂ ಮೊದಲೇ ಸಂಪಾದಿಸಿರದೇಕು. (ಇಲ್ಲಿನ, ಹೆಚ್ಚನ ಲಾವಣಿಗಳ ವಿಷಯ-ವಿವರಗಳನ್ನು 
ಮತ್ತು ಉದ್ದರಣೆಗಳನ್ನು ವಿರೇಶ ಬಡಿಗೇರ ಅವರು ಸಂಪಾದಿಸಿರುವ, “ಹಳೆಯ ಲಾವಣಿ'ಗಳಿಂದ 
ತೆಗೆದುಕೊಳ್ಳಲಾಗಿದೆ. ಒ೦ದೆರಡನ್ನು ಬೇರೆ ಆಕರಗಳಿಂದ ತೆಗೆದುಕೊಳ್ಳಲಾಗಿದೆ.) 


ಬ್ರಿಟಿಷರನ್ನು ಪ್ರತಿರೋಧಿಸುವ ಲಾವಣಿಗಳ ಜತೆಗೆ ಅವರನ್ನು ಹೊಗಳುವ, ಮೆಚ್ಚುವ ಲಾವಣಿಗಳೂ 
ಇವೆ. “ಕೆಲವು ಇಂಗ್ಲಿಷರ ಹಿರಿಮೆಯನ್ನೂ ಹೊಗಳುತ್ತಿದ್ದರೂ, ಅವರನ್ನು ಪ್ರತಿಭಟಿಸಿದುವೇ ಹೆಚ್ಚಾಗಿವೆ.” 
(ಮಾರ್ಗ-ಎಂ.ಎಂ. ಕಲಬುರ್ಗಿ). ಈ ಲಾವಣಿಗಳು ಇಂಗ್ಲಿಷರ ರಾಜಕಾರಣ ನೈಪುಣ್ಯ, ಅವರ ಉತ್ತಮ 
ಶಸ್ತಾಸ್ತಗಳು, ವ್ಯವಸ್ಥಿತ ಸೇನೆ, ಅವರು ತಂದ ಆಡಳಿತವ್ಯವಸ್ಥೆ ಮತ್ತು ಟದಲಾವಣಗಳು, ರಾಜ, ದೇಸಾಯಿ, 
ದೇಕೆಮೆಖರನ್ನು ಔನರನ್ನೂ ತಮ್ಮ ಅಂಕೆಯಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಿದುದನ್ನೂ ಗುರುತಿಸುತ್ತವೆ 
ಅಲ್ಲದೆ, ಸಾಮಾನ್ಯರಿಗಾದ ತೊಂದರೆ, ಕಷ್ಟಗಳನ್ನು ಅದಕ್ಕೆ ಅವರು ಪ್ರತಿಕ್ರಿಯಿಸಿದ ರೀತಿಯನ್ನು ಅವು 
ತಿಳಿಸುತ್ತವೆ. ಮತ್ತು" ಅವು ಉತ್ತಮ ಅಂದರೆ ಮಾನವೀಯ ಅಂತಃ ಕರಣವುಳ್ಳ - ಬ್ರಿಟಿಷ್‌ ಅಧಿಕಾರಿಗಳನ್ನು 
ಕುರಿತೂ ಹೇಳುತ್ತವೆ. ಕಂಪೆನಿ ಸರಕಾರ ಜಾರಿಗೆ ತಂದ ಹಲವು ಬದಲಾವಣೆಗಳು ಅದರ ಅಸಿತ 
ಗಟ್ಟಿಗೊಳ್ಳುವುದಕ್ಕೆ ಕಾರಣವಾದುದನ್ನು ಹೇಳಿವೆ. 

“ಹುನುಗುಂದ ಸಂಸ್ಥಾನ'ದ ಪತನವನ್ನು ವರ್ಣಿಸುವ ಲಾವಣಿ ಇಂಗ್ಲಿಷರನ್ನು "ಧನಿ'ಗಳಂದು ಕರೆಯುತ್ತದೆ. 
("ಇಂಗೇಜಿಧನಿ') ಆಡಳಿತದ ಅನುಕೂಲಕ್ಕೆ೦ದು, ಹತೋಟಿಗೆಂದು ಜಿಲ್ಲೆ ತಾಲ್ಲೂಕುಗಳಾಗಿ ಏಭಾಗಿಸಿದ್ದನ್ನು, 
ಹಣದ ಚಲಾವಣೆ, ನ್ಯಾಯಾಂಗ (ಟೋರ್ಟುಪದ) ಅದರ ಕಾರ್ಯವಿಧಾನ (ದಾವೆ, ಮುದ್ದತ, ವಕೀಲ 
ಇತ್ಯಾದಿ), ಜನರ ಪ್ರತಿಭಟನೆ ಇವೇ ಮುಂತಾದುವುಗಳ ಪ್ರಸ್ತಾಪ ಅಲ್ಲಿ ಬಂದಿವೆ. ಲಾವಣಿಯನ್ನು ಬರೆದವನು 
ಹನುಮ; ನಿವ ಹುಸೇನ. ಈ ಹಿಂದೂ ಮುಸ್ಲಿಂ ಧೊ 'ಬಳಕೆ ಆ ಕಾಲದ ತತ್ಸಪ ದಕಾರರಲ್ಲೂ 
ಕಾಣಿಸಿಕೊಂಡಿದೆ. "ಸಂಗೊಳ್ಳಿ ರಾಯಣ್ಣ'ದಲ್ಲಿ ಪೊಲೀಸ್‌ , ಘೆಜದಾರ, ಮಾಮಲೆದಾರ ಮುಂತಾದ 
ಅಧಿಕಾರಿಗಳ ಪ್ರಸ್ತಾಪ ಬರುತ್ತದೆ. ಫಾಸೀ ಶಿಕ್ಷೆಯ ಪ್ರಸ್ತಾಪ ಚಿರದಿದ ಬಂಡಾಯವೆದ್ದವರನ್ನು ನಿರ್ದಯವಾ . 
ದಮನಿಸುತ್ತಿದ್ದ ಸಿಯನ್ನು) “ಅದು ತಿಳಿಸುತ್ತದೆ. ರಾಯಣ್ಣಿ ಕುರುಬರವನಾದರೂ ವಡ್ಡರ ವಿಂಕ್ಕಾನಂಥವರ 
ಜತೆಯಲ್ಲಿ ಭದಭಾವವಿಲ್ಲದೆ ನಡೆದುಕೊಳ್ಳುವ ರೀತಿ ತತ್ವಪದಕಾರರ ಮನೋಧರ್ಮಕ್ಕೆ ಹತ್ತಿರವಾದದ್ದು 
ರಾಯಣ್ಣನ ಹೋರಾಟದ ಸಂದರ್ಭದಲ್ಲಿ ಆದ ರಕ್ತಪಾತವನ್ನು "ಕರಬಲ'ಕ್ಕೆ ಹೋಲಿಸುವುದು; "ಧೀನ್‌' 
ಪದ ಬಳೆಸುವುದು ಇದನ್ನು ಸಮರ್ಥಿಸುವಂತಿದೆ. ಅಂಚೆ ಮತ್ತು ತಂತಿ ಇಲಾಖೆ ವಸಾಹತುಶಾಹಿಗೆ ಹೇಗೆ 
ಅನುಕೂಲಕರವಾಗಿ ಒದಗಿತೆಂಬುದನ್ನು ಈ ಲಾವಣಿ ಹೇಳಿದೆ. ಪತ್ರ ಪತ್ರಗಳ ಓಡಾಟ, ತಾರುಕೊಟ್ಟು ಕರೆಸಿ 
ಕೊಳ್ಳುವುದು ಇದನ್ನು ಹೇಳಿದೆ. "ಬಂಡಾಯ ಮಾಡಿದರಾಯ' ಲಾವಣಿಯು ತೆರಿಗೆ ವಸೂಲಿಯಲ್ಲಾಗುತ್ತಿದ್ದ 


4 € ೨೭ 


ಮೋಸ, ವಂಚನೆ ಮತ್ತು ಬೇಕಾನೂನು ಚಲಾವಣೆ ಇತ್ಯಾದಿಗಳನ್ನು ದಾಖಲಿಸಿದೆ. ರಾಯಣ್ಣನಿಗೆ € | 
ಕುಲಕರ್ಣಿ ಉಟ್ಟ ಥೋತರ ಒಗೆದು ತರಲು ಹೇಳಿದಾಗ, ಹಾಗೆ ಮಾಡಲು ತಾನೇನೂ, ಬಿಟ್ಟಿ ಆಳಲ್ಲ'ವೆಂದು 
ಪ್ರತಿಭಟಿಸುವುದು ಬದಲಾಗುತ್ತಿರುವ ಸಾಮಾನ್ಯರ ಧೋರಣೆಗೆ ಸಾಕ್ಷಿ. ಕೆರಳಿದ ಕುಲಕರ್ಣಿ ಸರಕಾರದಿಂದ 
ತೆರಿಗೆ ವಸೂಲಿ ಮಾಡಬೇಕೆಂಬ “ಪತ್ತರ' ಬಂದಿದೆಯೆಂದು ಕುತಂತ್ರದಿಂದ ಅವನನ್ನು ಬಗ್ಗಿಸಲು ನೋಡುತ್ತಾನೆ. 
ಆತ, "ವಾರಂಟದ ವಾಯಿದೆ ಮೀರಿತೆಂದು ರಾಯನ ಮನಿಗೆ ಸಮಾನಸ” ಹಚ್ಚುತ್ತಾನಂತೆ. ರಾ 
ತನ್ನ ಪ್ರೀತಿಯ ಎತ್ತುಗಳನ್ನು ಮಾರಿ "ಹಪ್ಪೆ' ಕಟ್ಟ ಬೇಕಾಗುತ್ತದೆ. ಇದನ್ನು ಬರೆದ 'ಶಾಹೀರ' ಗದಿಗೆಣ್ಣಿವರ.. 
(ಶಾಹೀರಪದ ನೋಡಿ) § 
ಇನ್ನೊಂದು ಲಾವಣಿ ವಸಾಹತುಶಾಹಿಯ ನಿರ್ದಯತೆಯನ್ನು ತಿಳಿಸುತ್ತಲೆ, ಅದರಿಂದಾಗಿ ಜನರಿಗಾದ. 
ಕಷ್ಟನಷ್ಟಗಳನ್ನು ಅದು ಹೀಗೆ ಹೇಳುತ್ತದೆ: 
ಏನು ಹೇಳಲಿ ಜನ್ನದ ಗೋಳಾ | ಇಂಗ ರೇಜಿ ಉಪದರ '& 
ಆದೀತು ಬಹಳಾ Y ಕಠಿಣ ಬಡವರದ ತುಂಬೋದು ಹೊಟ್ಟಿ | 
ಮಾರಿಕೊಟ್ಟಾರೊ ನೂಲುವ ರಾಟಿ...... ಹೆಲಗೀ ಕುಂಟಿ... 
ಲಿಲಾವ ಮಾಡಸ್ಯಾರಾ ಕಿಮ್ಮತಕಟ್ಟಿ... (ಶೀನಿವಾಸ ಹಾವನೂರ ೨೦೦೦) 
ಇನ್ನೊಂದು ಲಾವಣಿ, ಹುಬ್ಬಳ್ಳಿಯ ಕಮರೀ ಹೇಟೆಯ ಮುಸಲ್ಮಾನರು ತೆರಿಗೆ ಕೊಡಲಾಗುವುದಿಲ್ಲ ೦ದು. 
"ಮಸೀದಿ'ಯಲ್ಲಿ ಅಡಗಿ ಕುಳಿತುಕೊಳ್ಳುವುದನ್ನು ಹೇಳುತ್ತದೆ. ಆಗ, ಅವರನ್ನು ಬಾರಿಸುವ ಇರಾದೆಂ ುಂದ, 
"ಲಕಡಿ ಲಕಾವ್‌' ಎಂದು ಆಜ್ಞಾಪಿಸುತ್ತಾನೆ. ಇನ್ನೇನು ನಮಗೆ ಬೇಡಿ ಬೀಳುತ್ತದೆಂದು ಭಯ-ಆತಂಕದಿಂದ 
ಅವರು ಆ ಅಧಿಕಾರಿಯ ಮುಂದೆ ನಿಂತುಕೊಳ್ಳುತ್ತಾರೆ. ತಮ್ಮ "ಅಹವಾಲು' ಹೇಳುತ್ತಾರೆ. ಆ ಬಡವರ 
ದೈನ್ಯ, ಅಸಾಯಕತೆಯನ್ನು ಗಮನಿಸಿದ ಆತ, ಕಸಿವಿಸಿಕೊಂಡು "ಅಗುಮಾಡಿ ಅರಜಿ' ಕೊಡಿ ಎನು ಿತ್ತಾನಂತೆ.. 
ಈ ಲಾವಣಿಯನ್ನು ಬರೆದಾತ ಹಿಂದೂ ಗುರುಸಿದ್ದ ಎಂಬುದನ್ನು ಗಮನಿಸಿ. 
ಅಂಗೇಜಿ ಕುಂಪಣಿ ಸರಕಾರವನ್ನು “ಮನವಾರೆ" ಕೊಂಡಾಡುವ ಲಾವಣಿಗಳಿರುವುದನ್ನೂ ಈ ಹಂದೆ. 
ಹೇಳಿದೆ. ಒಂದೆರಡು ಉದಾಹರಣೆ 
೧. ದೊರಿತನ ಒಳ್ಳೇದು / ಕುಂಪಣಿ ಸರಕಾರ 
೨. "ವೀರ ಕುಂಪಣಿ ಸರಕಾರ/ ಟಲ್ಲರ ಸಾಹೇಬರಿಗ್ಯಾರು ಸರಿ (ಎಂ.ಎಂ. ಕಲಬುರ್ಗಿ) 4 
ಈ ರೀತಿ ಕೊಂಡಾಡುವ ಲಾವಣಿಗಳಿದ್ದರೂ, ಕಂಪೆನಿ ಸರಕಾರವನ್ನು ಪ್ರತಿಭಟಿಸುವ ಉನರನದ 
ಹೆಚ್ಚಿನ ಸಂಖ್ಯೆಯಲ್ಲಿವೆ ಎನ್ನುತ್ತಾರೆ ಕಲಬುರ್ಗಿಯವರು. 
ವಸಾಹತುಶಾಹಿ ಪ್ರವೇಶಮಾಡಲು ತೊಡಗಿದ ಪ್ರಾರಂಭದ ಕಾಲದಿಂದಲೇ ಜನರು ಅದಕೆ 


ಪ್ರತಿಕ್ರಿಯಿಸಲಾರಂಭಿಸಿರುವುದನ್ನು ಲಾವಣಿಗಳು ನಮಗೆ ತಿಳಿಸುತ್ತವೆ. ಈ ದೃಷ್ಟಿಯಿಂದ ಅವುಗಳ ಅಧ್ಯ 
ನಡೆಯಬೇಕಿದೆ. 


4 


ರ ರೂಪಾಯಿಗಳನ್ನು pn 
ಸಕ್ಕ ಕಳುಹಿಸಿಕೊಡಿ. x 


ಡಾ॥ ಕೆಳದಿ ವೆಂಕಟೇಶ್‌ ಜೋಯಿಸ್‌ 


ಶಿವಮೊಗ್ಗ ಜಿಲ್ಲೆ ನಾಡಕಲನಿ: ಐತಿಹಾಸಿಕ ಹಿನ್ನೆಲೆ 


' ಔೌಿಡಕಲಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕಿನಲ್ಲಿದೆ. ಸಾಗರದಿಂದ ಸುಮಾರು ಎಂಟು ಕಿ.ಮಿ. 
ದೂರದಲ್ಲಿ ಈಶಾನ್ಯಕ್ಕಿದೆ. "ಅದಿ "ಶಿಲಾಯುಗದಿಂದ ಪಾರಂಭವಾಗಿ ಇಂದಿನವರೆಗೆ ಕರ್ನಾಟಕದ ಇತಿಹಾಸದಲ್ಲಿ 
ಶಿವಮೊಗ್ಗ ಜಿಲ್ಲೆ ಪ್ರಮುಖ ಸ್ಥಾನ ಪಡೆದಿದೆ. ರಾಮಾಯಣ, ಮಹಾಭಾರತದಂತಹ ಪುರಾಣಗಳಲ್ಲಿಯೂ, 

ಸಹ್ಯಾದ್ರಿ "ಪರ್ವ, ವರದಾಮಹಾತ್ಮೆಯಂತಹ ಕೃತಿಗಳಲ್ಲಿಯೂ ಜಮದಗ್ಗಿ, ಪರಶುರಾಮ, ದೂರ್ವಾಸ 
ಮೊದಲಾದ ಯಪಷಿಗಳಿಗೆ ಸಂಬಂಧಿಸಿದಂತೆ ಶಿವಮೊಗ್ಗ, ಜಿಲ್ಲೆಯಲ್ಲಿ ಸಾಕಷ್ಟು ಕಥೆಗಳಿವೆ. 


ನಂದರು ಮೌರ್ಯರು ಮತ್ತು ಶಾತವಾಹನರು ಈ ಪ್ರಾಂತವನ್ನು ಆಳಿದ್ದಾರೆ. ಅನಂತರದ ಅನೇಕ 
ಪ್ರಬಲ ರಾಜವಂಶಗಳು ತಮ್ಮ ಸಾಮ್ರಾಜ್ಯದ ಒಂದು ಭಾಗವಾಗಿ, ಪಡಳಿತವನ್ನು ಇಲ್ಲಿ ನಡೆಸಿದ್ದಾರೆ. 
ಅವರುಗಳೆಂದರೆ ಬಾದಾಮಿಯ ಚಾಳುಕ್ಕರು (ಸು.೫೦೦-೭೫೭), ಮಲಖೇಡದ 'ರಾಷ್ಟಕೊಟರು (ಕ್ರಿಶ 
೭೫೭-೯೭೩), ಕಲ್ಯಾಣದ ಚಾಲುಕ್ಕರು” ಟ್ರಿಶ. ೯೭೩-೧೧೬೨) ಮತ್ತು (ಕ್ರಿಶ ೧೧೮೪-೧೨೦೦) 
ಕಲ್ಯಾಣದ ಕಲದರಿಗೆಳು (ಕಿ.ಶ ೧೧೬೨- -೧೧೮೪), ದೋರಸಮುದ್ರದ ಹೊಯ್ದಳರುಗಳು (ಕ್ರಿ.ಶ. 
| ೧೦೦೦-೧೩೪೬) ಮತ್ತು ದೇವಗಿರಿಯ ಸೇವುಣರು (ಯಾದವರು) (ಕ್ರಿಶ ೧೨೦೦-೧೩೧೩) ಮತ್ತು 
ವಿಜಯನಗರದ ಅರಸರು ಆಡಳಿತ ನಡೆಸಿದ್ದಾರೆ. ಅನಂತರದಲ್ಲಿ ಕೆಳದಿ ಅರಸರು ಸುಮಾರು ೨೬೩ 
ವರ್ಷಗಳ ಕಾಲ ಈ ಪ್ರದೇಶ ಆಳಿದರು. ಕೆಳದಿ ಕಾಲದಲ್ಲಿ ಕಲ್ಲುಕುಟಿಗರೊಬ್ಬರಿಗೆ ದಾನ ಕೊಟ್ಟ ಶಾಸನ 
“ಒಂದಿದೆ. ಮುಂದೆ ಮೈಸೂರು ಅರಸರು, ಹೈದರ್‌, ಟಿಪ್ಪು ಆಡಳಿತಕ್ಕೂ ಒಳಪಟ್ಟು ಕೊನೆಗೆ “ಬಿಟಿಷರ 
ಆಡಳಿತಕ್ಕೆ ಸೇರಿತ್ತು. ಈ ಹೀಲಿನವರುಗಳ ಆಡಳಿತ ಕಾಲದಲ್ಲಿ ಅನೇಕ ಸ್ಥಳೀಯ ಪಾಳೆಯಗಾರರ ಆಳಿಕೆ 
ನಡೆದಿತ್ತು. ಅವರುಗಳಲ್ಲಿ ಸೆ ಸೇಂದಕರು, ಸಾಂತರರು, ಸೇನಾವರರು, ನಂದರು, ನೊಲಂಬರು, ಪಾಂಡ್ಕರು, 
ವೇಣರು, ಶೇತುನಾಡರ್‌ಗಳು ಮೊದಲಾದವರು ಆಡಳಿತ ನಡೆಸಿದ್ದಾರೆ. 


ನಾಡಕಲಸಿ: ಐತಿಹಾಸಿಕವಾಗಿ 

' ೧೨-೧೩ನೇ ಶತಮಾನದಲ್ಲಿ ಒಂದು ಸ್ಥಾನಿಕ ಅರಸರ ರಾಜಧಾನಿಯಾಗಿತ್ತು. ಇವರಿಗೆ ಸಂಬಂಧಿಸಿ 
ವಿವರವಾದ ಅಧ್ಯಯನ ನಡೆದಿಲ್ಲ. ಈ ಮನೆತನ ಕುರಿತು ಸು. ೧೦೦ರಷ್ಟು" ಶಾಸನಗಳು ಸಾಗರ, 
ಹೊಸನಗರ, ತೀರ್ಥಹಳ್ಳಿ ಸೊರಬ, ಶಿಕಾರೀಪುರ, ಶಿವಮೊಗ್ಗ ತಾಲ್ಲೂಕುಗಳಲ್ಲಿ “ದೊರೆಯುತ್ತವೆ. ಆದರೆ 
ನಾಡಕಲಸಿಗೆ ಸಂಬಂಧಿಸಿದಂತೆ ಕೇವಲ ಮೂರು ಶಾಸನಗಳಲ್ಲಿ ಮಾತ್ರ ಉಲ್ಲೇಖವಿದೆ. ಈ 'ಅರಸರನ್ನು 
'ಹುಂಚದ ಸಾಂತರರ ವಂಶಜರೆಂದು ಡಾ.ಬಿ.ಎಲ್‌. ರೈಸ್‌ರವರು ಕರೆದಿದ್ದಾರೆ. ಸುಮಾರು ೬೦ರಷ್ಟು 
ಶಾಸನಗಳು ಸಾಗರ ತಾಲ್ಲೂಕಿನಲ್ಲಿವೆ. ಕೇವಲ ೪-೫ ಬಿಟರೆ ಉಳಿದವು ವೀರಗಲ್ಲುಗಳು. ಹೊಸಗುಂದ 
ನಾಡಕಲಸಿಗಳಲ್ಲಿ ಈ ಕಾಲದ ಕೋಟೆ, ವಸತಿ ಅವಕೇಷವಿದೆ. ಕೆಲವು ಕಡೆಗಳಲ್ಲಿ ಅಂದರೆ ಹೊಸಗುಂದ, 
ನಾಡಕಲಸಿ, ಕೊಡಕೊಣಿ, ಪುರ ಮೊದಲಾದ ಕಡೆ ಈ ಕಾಲದ ಪೂರ್ಣ ಪ್ರಮಾಣದ ದೇವಾಲಯಗಳು 
ಈಗಲೂ ಕಂಡುಬರುತ್ತವೆ. ಈ ಅರಸರು ಅಡವಿಯನ್ನೇ ನೆಚ್ಚಿಕೊಂಡು ಬೇಟೆಗಾರರಾಗಿದ್ದರು. ಇವರಲ್ಲಿ 
ಒಂದು ಬಳಿ ಆದಿ ಬಳಿ ಎಂದು ಕರೆಸಿಕೊಂಡಿತ್ತು. ಇದು ೩ನೇ ಶತಮಾನದ ಸ್ಥಾನಿಕ ರಾಜಮನೆತನಗಳಾಗಿ 
ಬೆಳೆದಿತ್ತು. ಇದಕ್ಕೆ ಬಿಲ್ಲೇಶ್ವರನು ಕುಲದೇವತೆಯಾಗಿದ್ದನು. ಹೊಸಗುಂದದ ಜೊತೆಗೆ ನಾಡಕಲಸಿಯ ಅರಸರು, 
ಜೋಗದ ER ಬದಿರೂರಿನವರೂ ಸಾಕಷ್ಟು ಪ್ಲ ಪೈಪೋಟಿ ನಡಿಸಿದುದು ಕಂಡುಬರುತ್ತದೆ. ಇವರ ಶಾಸನಗಳು 
'ವೀರಗಲ್ಲುಗಳಿಂದ ಇವರು ಸಾನಿಕ ಆಳರಸರಾದರೂ ದೇವಾಲಯ, ಅಗಹಾರಕ್ಕೆ ದಾನ ನೀಡಿರುವುದು 

@ [) 

ಕಡಿಮೆ. ಹದವೇ ಪ್ರಧಾನ. ಇವರ ರಾಜ್ಯದಲ್ಲಿ ನಿರಂತರ ಅಸ್ಸಿರತೆ ಕಂಡುಬರುತದ. ದುರ್ಗಮವಾದ 
ಅಡವಿಯಲ್ಲಿ ಪಡೆಗಳನ್ನು ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ದರು. ವ್ಯವಸಾಯ ಮಾಡುವ ಹಳ್ಳಿಗಳಲ್ಲಿ 
ನುಗ್ಗಿ ಕಿರುಕುಳ ಫಿಯವುಡು ಇವರ ಸ್ವಭಾವವಾಗಿತ್ತು. ಇವರನ್ನು ಆಪರ: ಬೇಡರು, ಕಿರಾತರು 
ಎಂದೂ ಕರೆಯಲಾಗಿದೆ. ಇವರು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಂತಳಿಗೆ ಅಂದರೆ ಈಗಿನ 
ಸಾಗರದ ಭಾಗದಲ್ಲಿ ಪಬಲರಾಗಿದ್ದರು. ಮೊದಲಲ್ಲಿ ಇವರು ಸಾಂತರರು ಮತ್ತು ಇತರ ನಾಡ ಅರಸರನ್ನು 
pe ಲಿ ರಾಜ್ಯ ಬಾಪಿಸಿರಬಹುದಾಗಿದೆ. ಈ ಅರಸರು ಆಳಿದ ಪ್ರದೇಶ ದಟ್ಟ 
ಸ ಮೇಲು 'ಸಾಂತಳಿಗೆಯ ¥ ದು ಗುರುತಿಸುತ್ತಾರೆ. ಅಂದರೆ 
ಮಲೆನಾಡಾಗಿತ್ತು. ಇದನ್ನು ಮೇಲಿನ ಹಾಗೂ ಕೆಳಗಿನ ಸಂತಳಿಗೆ ಎಂ 


| ಪ ೨೯ 
'& 


¥ 


ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡ ಶರಾವತಿ ಪಾತ್ರದ ತಗ್ಗಿನ ಪ ಪ್ರದೇಶವನ್ನು ಕೆಳ ಸಾಂತಳಿಗೆಯೆಂದು 
ಕುಮುದ್ದತಿ ಹಾಗೂ ವರದಾನದಿಗಳ ಜಲಾನಯನದ ಎತ್ತರ ಪ್ರದೇಶವನ್ನು ಮೇಲು ಸಾಂತಳಿಗೆಯೆಂದು 
ಗುರುತಿಸಿದ್ದರು. ಕೆಳ ಸಾಂತಳಿಗೆ ಹುಂಚದಂತಹ ಪ್ರದೇಶದಲ್ಲಿತ್ತು ಮೇಲು ತಳಿಗೆ ಸಾಗರ ತಾಲ್ಲೂ ಸನ್ನು 
ಒಳಗೊಂಡಿತ್ತು. ಇದು ದುರ್ಗಮ ಕಾಡಾಗಿತ್ತು 
ಈ ಅರಸರ ಒಂದು ವ್ಯವಸ್ಥಿತ ವಂಶಾವಳಿ ಕೊಡುವುದು ಪ್ರಯಾಸದ ಕೆಲಸ. ಕಾರಣ ವೀರರಸ; 
ಬೊಮ್ಮರಸ ಎಂಬೆರಡು ಹೆಸ ರೆಗಳು ಮಾತ್ರ ಬೇರೆ ಬೇರೆ ತಲೆಮಾರಿನ ಅರಸರೆಲ್ಲರೂ ಇಟ್ಟುಕೊಂಡಿದ್ದ 
ಕಲಿಸೆಯ ಬಾಳೆಯಮ್ಮವೆಗ್ಗಡೆ ಸೋಮನಾಥ ದೇವಾಲಯವನ್ನು ಕಟ್ಟಿಸಿ ತನ್ನ ಪ್ರಶಸ್ತಿ ್ರಾಸನಗಳನ | 
ಬರಿಸಿದ್ದನು. ಅದರಲ್ಲಿ ತನ್ನ ವಂಶಾವಳಿಯನ್ನು ತಾಯಿಯ ಕಡೆಯಿಂದ ಹೊಸಗುಂದದ ಮೊದಲನೆ 
ಬೊಮ್ಮರಸನವರೆಗೆ ಗುರುತಿಸುತ್ತಾನೆ. ಆದರೆ ಇರೂಂದು ಪಿತೃಪ್ರಧಾನ ವಂಶಾವಳಿ ಅಲ್ಲದ್ದರಿಂದ ಅಥವಾ 
ಸಾಂತರರಿಗೂ ಇವರಿಗೂ ವರಿಶ ಸಂಬಂಧ ಸಾಧ್ಯವಾಗದಿದ್ದದ್ದರಿಂದ ನಾಲ್ಕನೆಯ ಬೊಮ್ಮರಸಃ; 
ಕಾಲದವರೆಗೂ ಮತ್ತೊಮ್ಮೆ ಈ ಅರಸರು ತಮ್ಮ ವಂಶಾವಳಿಯಲ್ಲಿ ಆಸಕ್ತಿ ತೋರಿಸಲಿಲ್ಲ. 


ಕಲಸೆಯ ಬಾಳೆಯಮ್ಮ ವೆರ್ಗಡೆ 

ಇವನು: ೧೨೧೬ರಲ್ಲಿ 'ಕಲಸೆಯಲ್ಲಿ ಆಳುತ್ತಿದ್ದನು. ತನ್ನನ್ನು ಜಗದೇವ, ಪಾಂಡ್ಯದೇವರ 
ಸಾಂತರಸನ ಮಹಾ ಪ್ರಧಾನಿ, ಸರ್ವಾಧಿಕಾರಿ, ಬಾಹತ್ತರ ನಿಯೋಗಾಧಿಕಾರಿ ಎಂದು ಶಾಸನದಲ್ಲಿ ಕರೆಸ 
ಕೊಂಡಿದ್ದಾನೆ. ಈತ ಜಿಡ್ಡುಗಳಿಗೆ ನಾಡಿನ ಮೇಲೆ ದಾಳಿ ನಡೆಸುತ್ತಿದ್ದನು. ೧೨೧೮ರ ನಾಡಕಲಸಿಯ 
ಸೋಮನಾಥ ದೇವಾಲಯದ ಶಾಸನದಲ್ಲಿ ಈ ಅರಸನ ಬಗ್ಗೆ ವಿವರವಿದೆ. ಅದರಲ್ಲಿ ಈತ ಇನು 
ಬೊಮ್ಮರಸ ನೆಂಬವನ ಮಗಳ ಮಗನೆನ್ನು; ತಾನೆ. ಆತನ ತಾಯಿ ಬಿಯಬರಸಿಯು ಬೊಮ್ಮರಸನ ುಗಳ 
ಕೆಳೆಯಬರಸಿಯ ಮಗಳಾಗಿದ್ದಳು. ಅತನ ತಂದೆ ಹಡವಳ ಗೊಂಗಣ ಹಾಗೂ ಮಾವನು ಬಲ್ಲವೆ 
ಯಾಗಿದ್ದನು. ಪಃ ಬಿಲ್ಲವೆಗ್ಗಡೆ 'ಹೊಸ ಗುಂದದ ವಂಶದವನೆಂಬುದು ಸ ಸಷ್ಟ ೧೨೧೫ರ ಸುಮಾರಿಗೆ 8 ; 
ಗುಂದದ ಅರಸರೂ ಬಳಸುತ್ತಿದ್ದ ಪ್ರಶಸ್ತಿಗಳನ್ನೆಲ್ಲ ಧರಿಸಿ ಕಲಿಸೆಯ ಬಾಳೆಯಮ್ಮವೆರ್ಗ್ಗಡೆ ಹೇಗೆ ಪ್ರಬಲನಾ ದ 
ನೆಂಬುದು ಸಷ್ಟವಿಲ್ಲ. ಆತನಿಗೆ ಅದಿಯರಾದಿತ್ಯ ಸತ್ಯ ರತ್ನಾಕರ, ಮುಂತಾದ ಬಿರುದುಗಳೂ ಇದ್ದವ 
ಶಾಸನಗಳು ಆತನ ಪರಾಕ್ರಮವನ್ನು ಸುದೀರ್ಫಪಾಗಿ ವರ್ಣಿಸುತ್ತವೆ. ಬಹುಶಃ ಆತನು ತನ್ನ ಶೌರ್ಯದ 

ಅಥವಾ ನಿಷ್ಠೆಯಲ್ಲಿ ಸಾಂತರರಿಗೆ ಅಪ್ರೆನಾಗಿರಬಹುದು. ಆತನು ತನ್ನನ್ನು ಮಾಂಡಳಿಕನೆಂದು ಕರೆದುಕೊಳ್ಳುತ್ತಾನೆ 
ನಾಡಕಲಸಿಯ ಸೋಮನಾಥ ದೇವಾಲಯವನ್ನು ಆತನು ಕಟ್ಟಿಸಿದನು. ೧೨೨೦ರ ಸುಮಾರಿಗೆ ಚಿಟೂರು 
ಕೋಟೆಯಲ್ಲಿದ್ದ ಬೆಳಗುತ್ತಿಯ ಈಶ್ನರದೇವನ ಜೊತೆ ಕಾದಾಡುತ್ತಿದ್ದನು. 


ಕಲಸೆಯ ಅಳಿಯ ಬೀರರಸ 

೧೨೨೦ರಲ್ಲೇ ಕಲಸೆಯ ಬಾಳೆಯಮ್ಮವೆಗ್ಗಡೆಯ ಮಗ ಕುಮಾರ ಬೀರರಸನು ಕಾಣಿಸಿಕೊ 
ಅವನಿಗೆ ಮಾವನ ಗಂಧಾವಾರಣ ಎಂಬ ಬಿರುದಿತ್ತು ಇವನು ಕುಂದನಾಡು, ಕೊಡನಾಡು ಅಳುತ್ತದ್ದನ 
೧೨೨೫-೧೨೨೯ರ ವರೆಗೆ ಹೊಸಗುಂದದ ಬೊಮ್ಮರಸನ ಕಾಲದ ನಂತರ ಕೆಲವು ಕಾರಣದಿಂದ 
ಇವನೇ ಸಾಂತಳಿಗೆಯ ಅರಸನಾದನು. ೧೨೨೯ರ ಶಾಸನದಂತೆ ಬಾಳೆಯಮ್ಮ ವೆಗ್ಗಡೆಯ ಮಗ ಬೀರರಸನೆ 
ಕುಮಾರ ಬೊಮ್ಮರಸನ ಕಾಲಾನಂತರ ಸಾಂತಳಿಗೆಯ ಅರಸನಾದನು. ಈತನನ್ನು ಅಳಿಯ ಬೀರರಸ 
ಅಥವಾ ಕಲಿಸೆ ಯ ಬೀರರಸ ಎಂದೂ ಶಾಸನಗಳಲ್ಲಿ ಕರೆಯಲಾಗಿದೆ. ೧೨೫೭ರ ಶಾಸನ ಇವನನು 
ಹೊಸಗುಂದದ ಬೊಮ್ಮರಸನ ಅಳಿಯ ಎಂದು ಕರೆದಿದೆ. ಈತನು ಕ್ರಿಶ. ೧೨೪೫ಕ್ಕೆ ಮೊದಲು ಬೆಳಗುತ್ತಿಯ 
ಸಿಂಧರ ಈಶ್ವರ ದೇವನನ್ನು ಸೋಲಿಸಿ ಬೆಳೆಗುತ್ತಿಯನ್ನು ವಶಪಡಿಸಿಕೊಂಡು ತನ್ನ ತಂದೆಯ 
ಸೇಡನ್ನು ತೀರಿಸಿಕೊಂಡನು” ಬೀರರಸನ ಜಯದಲ್ಲಿ ಆತನ ದಂಡನಾಯಕ ಶ್ರೀಧರನ ಪಾತ್ರ 2 
ಕ್ರಿಶ. ೧೨೪೮ರಲ್ಲಿ ಹುಂಬುಚದ ಸೇತುವಿನ ಮೇಲೆ ಯುದ್ಧವಾಡಿದ್ದನು. ಆಗ 'ಅಲ್ಲಿ ಬೊಮ್ಮರಸ ಆಳು RF 
ಈ ಬೊಮ್ಮರಸ ಸಾಂತರಸನೆ, ಅಥವಾ ಹೊಸಗುಂದೆದವನ್ನೇ ತಿಳಿಯುವುದಿಲ್ಲ. ಕ್ರಿಶ. ೧೨೫೩ರಳೆ 
ಬಿದಿರೂರಿನ' ಈಡು ಸಾವಂತನ ಮೇಲೆ ಧಾಳಿ ಮಾಡಿದನು; ೧೨೫೫ರ ವರೆಗೂ ನದದ ೀಲೆ 
ಧಾಳಿ ಮುಂದುವರೆಸಿದನು. ಹೀಗೆ ಪ್ರಬಲನಾಗುತ್ತ ಒಳನಾಡಿನ ಸ ಸಾಮ್ರಾಜ್ಯದ ಹಿಡಿತದಿಂದ ಸ್ವತಂತ್ರ 
ಹವಣಿಸುತ್ತಿದ್ದನು. ಎರಡನೆ ಬಲ್ಲಾಳನ ಕಾಲದ ನೆ೦ತರ ಬೀರರಸನು ಬೆಳಗುತ್ತಿಯನ್ನು ಆಕ್ರಮಿಸಿಕೊಳ್ಳುವುದು 
ಬೀರರಸನಿಗೆ ಸಿಕ್ಕ ಹೊಸ ರಾಜಕೀಯ ಅವಕಾಶವಾಗಿತ್ತು. ಹೊನ್ನ ಕೊಟ್ಟು ಕುದುರೆ" ಕಟ್ಟುವ ಮಾಂಡಳಿ 
ಗಂಡ, ಕೊಂಕಣಿಗ ಬೇಟೆಗಾರ, ತುಳುರಾಜ್ಯ ಸಮುದ್ಧರಣ, ಮೊದಲಾದ ಬಿರುದುಗಳು ಇ 
ಆತನ ಕುದುರೆ ಬಲವು ಗಮನಿಸುವಂತಿತ್ತು. ಗೋವೆಯ ಅರಸರ ಜೊತೆ ಸಾಧಿಸಿದ ಜಯದಿಂದ 


ಇಂ 


y 
 ಕೊಂಕಣಿಗ ಬೇಟೆಗಾರ ಎಂಬ ಬಿರುದು ಬಂದಿತ್ತು. ಕ್ರಿಶ. ೧೨೮೩ರ ಎರಡು ಶಾಸನಗಳಲ್ಲಿ ಅಳಿಯ 
ಬೀರರಸನು ಮಲೆಯ ನಾಯಕರನ್ನು ಕೂಡಿಕೊಂಡು SE ಮೇಲೆ ದಂಡೆತ್ತಿ ಹೋದ ಉಲ್ಲೇಖವಿದೆ. 
ಆಗ ಹೊಸ ಗುಂದದಲ್ಲಿ ಬೊಮ್ಮರಸನ ಮಗ ಶಮ್ಮರಸ ಮ ಆಳುತ್ತಿದ್ದನು. 
ವಾಸ್ತುಶಿಲ್ಪ 


ಾಡಕಲಸಿಯ ಸುಮಾರು ಹದಿಮೂರನೇ ಶತಮಾನದ ಆದಿ ಭಾಗದಲ್ಲಿ ನಿರ್ಮಾಣಗೊಂಡಿರುವ 
ಹೊಯ್ದಳ ಶ್ರೆ ೈಲಿಯ ಎರಡು ದೇವಾಲಯಗಳಿವೆ. ಈ ಎರಡು ದೇವಾಲಯಗಳು. ಉತ್ತರಾಭಿಮುಖವಾಗಿವೆ. 
ಔದವನೆಯೆದು ರಾಮೇಶ್ವರ, ಎರಡನೆಯದು ಮಲ್ಲಿಕಾರ್ಜುನ ದೇವಾಲಯ. ಇಲ್ಲಿಗೆ ಸಂಬಂಧಿಸಿದಂತೆ 
"ಮೂರು ಶಾಸನಗಳಿವೆ. ಅದರ ಮೂಲಕ ಇಲ್ಲಿನ ರಾಮೇಶ್ವರನನ್ನು ಬಿಲ್ಲೇಶ್ವರ ಎಂದು ಕರೆಯುತ್ತಿದ್ದರೆಂದು 
ತಿಳಿಯುತ್ತದೆ. ಹಾಗೆಯೇ ಮಲ್ಲಿಕಾರ್ಜುನನನ್ನು ಸೋಮನಾಥ (ie ಕರೆಯುತ್ತಿದ್ದರಾಗಿ ತಿಳಿಯುತ್ತದೆ. 
ರಾಮೇಶ್ವರ ದೇವಾಲಯವು ಒಂದೇ ಬಾಗಿಲನೆೊ ಳಗೊಂಡಿದೆ. ಮುಂದೆ ಮುಖಮಂಟಪ, ಗರ್ಭಗ್ಯ ಹವಿದೆ. 
ಮುಖಮೆಂಟಪದಲ್ಲಿ ಆರು ಕಂಬಗಳಿವೆ. ಜೊತಗೆ ಕಕ್ಷಾಸನವಿದೆ. ಗರ್ಭಗ್ಯ ಹಕ್ಕಿ ಮುಖಮಂಟಪದ AR 
| ಪ್ರದಕ್ಷಿಣಾ ಪಥವಿದೆ. ಇದು ವಿಶೇಷ ಗಮನ ಸೆಳೆಯುತ್ತದೆ. ನವರಂಗದ ಜರು ಕಂಬಗಳಲ್ಲಿ ಮುಂದಿನ 
/ ಎರಡು ಕಂಬಗಳಲ್ಲಿ ಕೆಳಭಾಗದಲ್ಲಿ ಶಾಸನವಿದೆ. ಜೊತೆಗೆ ಇಲ್ಲಿರುವ ಎಲ್ಲಾ ಕಂಬಗಳಲ್ಲಿಯೂ ಉಬ್ಬು 
ಚಿತ್ರವಿದೆ. ಗರ್ಭಗೃ = ಮುಂಭಾಗದಲ್ಲಿ ಎಡ ಪಕ್ಕದ ಮೂರನೆಯ ಕಂಬದಲ್ಲಿ ನಾಟ್ಯ ಕಲೆಗೆ ಸಂಬಂಧಿಸಿದೆ 
ಎರಡು ಉಬ್ಬು ಚಿತ್ರವಿದೆ. ಇದರಲ್ಲಿ ನೃತ್ಯ ಭಂಗಿ ಸ್ತೀ ಉಬ್ಬು ಚಿತ್ರ ಗಮನ ಸೆ ಸೆಳೆಯುತ್ತದೆ. 


ಮಲ್ಲಿಕಾರ್ಜುನ ದೇವಾಲಯ 
"ರಾಮೇಶ್ವರ ದೇವಾಲಯದ ಎಡ ಪಾರದಲ್ಲಿ bg ದೇವಾಲಯವಿದೆ. ಇದು ಮೊದಲಿನ 
ರಾಮೇಶ್ವರ ದೇವಾಲಯಕ್ಕಿಂತಲೂ ವಿಶಾಲವಾಗಿಯೂ, ಭಿನ್ನವಾಗಿಯೂ ಇದೆ. ಇದರಲ್ಲಿ ಮೂರು ದ್ವಾರಗಳಿವೆ. 
ಉತ್ತರ ಭಾಗದಿಂದ ಮುಖ್ಯದ್ದಾರವಿದೆ. ಪೂರ್ವ ಪಶ್ಚಿಮಗಳಲ್ಲಿಯು ದ್ವಾರಗಳಿವೆ. ದೇವಾಲಯಗಳಲ್ಲಿ 
ವಿಶಾಲ ಮುಖಮಂಟಪವಿದ್ದು ಅದರಲ್ಲಿ ನವರಂಗ ವೇದಿಕೆ ಇದ್ದು, ಇಲ್ಲಿ ಎಂಟು ಕಂಬಗಳಿವೆ. ಸುತ್ತಲಲ್ಲಿ 
ಏಶಾಲ ಕಕ್ಷಾಸನವಿದೆ. ಇದರ ಮತ್ತು ನವರಂಗ ವೇದಿಕೆಗಳ ಮಧ್ಯೆ ಎರಡು ಭಾಗಗಳಲ್ಲಿ ಎರಡೆರಡರಂತೆ 
ಕಂಭಗಳಿವೆ. ಗರ್ಭಗೃಹದ ಎಡ ಬಲಗಳಲ್ಲಿ ಸುಂದರವಾದ ಹೂಬಳ್ಳಿಗಳ ಜಾಲಾಂಧವಿದೆ. ಇವು 
i ್ಯ, ವಾದ್ಯ ಚಿತ್ರಗಳಿಂದ ಕೂಡಿವೆ. ಮುಖಮಂಟಪದಲ್ಲಿರುವ ಬಸವಣ್ಣ ಸುಂದರವಾಗಿದೆ. 
ವಾಸ್ತು ತೈಲ 
ಧ್ಯ ದೇವಾಲಯವು ಸಾಮಾನ್ಯವಾಗಿ ಬನವಾಸಿ ೧೨೦೦೦ದ ಚಾಲುಕ್ಯ ದೇವಾಲಯಗಳ 
ಸಂಪ್ರದಾಯದಲ್ಲಿದೆ. ಇವುಗಳಲ್ಲಿ ವಿಮಾನಕ್ಕೆ ಒಂದು ನವರಂಗ ಗೂಢ ಮಂಟಪ ಜೋಡಣೆ ಆಗಿರುವುದಿದೆ. 
ಇಲ್ಲಿ ಒಂದು ಅರೆ ತೆರೆದ ಸಭಾಮಂಟಪವನ್ನು ಜೋಡಿಸಲಾಗಿರುತ್ತದೆ. ಗರ್ಭಗೃಹ ಚಾಲುಕ್ಯ ಶೈಲಿಯಲ್ಲಿ 
ಪ್ರದಕ್ಷಿಣಾ ಪಥ ರಹಿತ (ನಿರಂಧಾರ)ವಾಗಿರುತ್ತಿತ್ತು. ಈ ಪ್ರದೇಶದಲ್ಲಿ ಅಂಥ ಗರ್ಭಗ್ಯ ಹಗಳ ಜೊತೆಗೆ ತೀರ 
ವಿಶಿಷ್ಠವಾದ ಸ ಸಾಂಧಾರ ಗರ್ಭಗೃಹಗಳು ಪ್ರಾದೇಶಿಕವಾಗಿ ಪ್ರಚಲಿತವಿತ್ತು ಇದನ್ನು ಕಲಸಿ ಸೋಮನಾಥ 
ದೇವಾಲಯಗಳಲ್ಲಿ ಗಮನಿಸಬಹುದು. ನಿರಂಧಾರ ವಿಮಾನಗಳಿಗೆ ಚಾಲುಕ್ಕರ ಸೈಲಿಯ ಭದ್ರ ಉಪಭದಗಳು 
ಇದ್ದು ಕಪೋತ ಬಂಧ ಅಧಿಷ್ಠಾನಗಳಿರುತ್ತವೆ. ಇವುಗಳ ಶಿಖರಗಳು ಮೆಟ್ಟಲು 'ಮೆಟ್ಟಿಲುಗಳಾಗಿ ಪಿರಮಿಡ್‌ 
ಆಕಾರದಲ್ಲಿರುತ್ತದೆ. ಇದು ಒಂದು ತೀರ "ಜನಪ್ರಿಯವಾದ ಪ್ರಾದೇಶಿಕ ಶೈಲಿಯಾಗಿತ್ತು. 
p ಕಲಸೆಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಸಭಾ ಮಂಟಪದ pT ಮುಖಭದ್ರವನ್ನು 
ಗದ ಈ ಮಂಟಪಗಳ ಪ್ರವೇಶದ ಮೆಟ್ಟಿಲುಗಳ ಎರಡೂ ಕಡೆ ವೇದಿಕೆಗಳಿರುತ್ತವೆ. ಮಂಟಪದ 
ಔ ಂಧಾಗದಲ್ಲಿ ನಾಲ್ಕು ಸಾಲು ಶ್ರೀಕಾರ (ಘಂಟಾಕಾರ) ಕುಂಭಗಳಿದ್ದು ಕಕ್ಷಾಸನಗಳ ಮೇಲೆ ಸಣ್ಣ ವೃತ್ತ 
 ಕಂಭಗಳನ್ನು ಜೋಡಿಸಲಾಗಿದೆ. 'ಕಕ್ಷಾಸನದ ಬಾಹ್ಯ ಅಲಂಕಾರವು ತೀರ ಸಾಮಾನ್ಯ ವಾಗಿ ಕೂಟ ಸ೦ಭಗಳೆ 
ಸಾಲುಗಳಾಗಿದ್ದು ಮೇಲೆ ಶಿಲ್ಪಗಳ ಇತಾಕಟ್ಟುಗಳನ್ನು ನೋಡಬಹುದು. ಇಂತಹ “ಶಿಲಗಳಲ್ಲಿ ನರ್ತಕರು, 


' ಮಿಥುನಶಿಲ್ಲಗಳು ದೇವತೆಗಳ "ಶಿಲಗಳು ಚಿತೆ ಪಟ್ಟಕಿಗಳಲ್ಲಿರುತ್ತವೆ. 
್ಣ ರೇಖಾಚಿತ್ರ 
ಈ ದೇವಾಲಯದ ರೇ 


ಭಾಗದಲ್ಲಿ ರೇಖಾ ಚಿತ್ರಗಳಿವೆ. ಇಲ್ಲ 
N ಜವುಗಳಲ್ಲಿ ಪ್ರಾಣಿ, ಪಕ್ಷಿಗಳ ಜೊತೆಗೆ 


ಖಾಚಿತ್ರಗಳು ಗಮನ ಸೆಳೆಯುತ್ತವೆ. ನಯವಾದ ಹನ್ನೆರಡು ಕಂಭಗಳಲ್ಲಿ ಮಧ್ಯ 

ಸುಮಾರು ತೊಂಬತ್ತಾರು ರೇಖಾಚಿತ್ರಗಳನ್ನು ಗುರುತಿಸಬಹುದಾಗಿದೆ. 

ಬಳ್ಳಿಗಳನ್ನೂ ಒಳಗೊಂಡವುಗಳಾಗಿದ್ದು ಅವುಗಳಲ್ಲಿ ಸುಮಾರು ೫೫ 
೪ 


7 
A." 
4 


Y 


k ದೇವಾಲಯದಲ್ಲಿ ಈ ರೀತಿಯ ರೇಖಾಚಿತ್ರ ಪೂರ್ಣಗೊಂಡ ಒಂದೆರಡು ಚಿತ್ರಗಳಿವೆ. ಇವು ಹೊಯಳ 


ಛ್‌ ಬಿಲ್ಲೇಶರ' ದೇವರಿಗೆ ಪೂಜೆ ನಡೆಯುತ್ತಿದ್ದುದರ ಬಗ್ಗೆ ಉಲ್ಲೇಖಿಸುತ್ತವೆ. ಶಾಸನಕಾಲ ಕ್ರಿಶ. ೧೨೧೮ ರಾಜ 
' ಇಮ್ಮಡಿ ವೀರಬಲ್ಲಾಳ ವೀರ ಬಲ್ಲಾಳನ ಮಾಂಡಳಿಕೆ ಬಂಮರಸ. ಈತ (ಕೋ)ಡುನಾಡು, ಏಂದನಾಡು, 


ಸಾಹಸವನ್ನು ವಿವರಿಸುವ ಛಂದಸ್ಲಿನಿಂದ ಕೂಡಿದ ಕಾವ್ಯದ ಸಾಲುಗಳಾಗಿವೆ. ಸುಮಾರು ೨೭ರಿಂದ 


Na 


ಚಿತ್ರಗಳು ನೃತ್ಯ ಪ್ರಧಾನವಾಗಿವೆ. ಇವು ಅತ್ಯಂತ ಸಣ್ಣ ವಿಷಯವನ್ನೂ ಸೂಕ್ಷ್ಮವಾಗಿ ದಾಖಲಿಸಿರುವು 


ಶಾಸನಗಳು 


ತಿಳಿಸುತ್ತವೆ. ಇವು ಶಿಲ್ಲಿಗಳು ಕೆತ್ತನೆ ಮಾಡುವ "ಮೊದಲು ಬರೆದುಕೊಂಡ ಠೇಖಾಚಿತ್ರದಂತಿವೆ. ಶ್ರೀ ರಾಮೆ w 


ಕಾಲದ ಶಿಲ್ಪ ಕಲೆಯ ಮೊದಲ ಹಂತವನ್ನು 'ತೋರಿಸಿಕೊಡುವಂತಹ ಒಂದು ಅತ್ಯು ತ್ರಮ ದಾಖಲೆಗಳ \s 


ಈ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಮೂರು ಶಾಸನಗಳು ದೊರೆತಿವೆ. ಮೊದಲನೆಯ ದು 
ವೀರಗಲ್ಲು. ಕಾಲ ನಿರ್ಧಾರಿತವಾಗಿಲ್ಲ. ಉಳಿದೆರಡು ಬೀರೇ ದೇವರಸ ಮಾಂಡಳಿಕನ ಬಗ್ಗೆ ಮತ 2 


ಕೊಡನಾಡಿಗೆ ಒಡೆಯನಾಗಿದ್ದ, ಈ ಬಲಮರಸ ಮತ್ತು ಲಚ್ಛಿಯಬ್ಬರಸಿಗೆ ಹುಟ್ಟಿದ ಮಕ್ಕಳು ಕಾಳರಸ 
ಬಾಳೆಯಂಮ ವೆಗ್ಗಡೆ, ಕಳೆಯಬ್ಬರಸಿ. ನ್ನ ಕೆಳೆಯಬ್ದರೆಸಿಯ' ಮಗಳು ಬಿಯಬ್ಧರಸಿ. ಈ ಬಿಯಬ್ಬರಸ 
ಮತ್ತು ಗೊಂಗಣಂಗೆ ಬಾಳೆಯಂಮ ವೆರ್ಗ್ಗಡೆ ಮಗನಾಗಿ ಹುಟ್ಟಿದ್ದನು. ಈತ ಬಿಲ್ಲವೆರ್ಗಡೆಯ ಅಳಿಯನಾ ದ್ರ 
ಈ 'ಬಾಳೆಯಮೃವೆರ್ಗ್ಗಡೆ ಕ್ರಿ ಕ್ರಿಶ. ೧೨೧೮ರಲ್ಲಿ ಕಲಸೆಯಲ್ಲಿ ಸೋಮನಾಥ ದೇವರ ದೇವಾಲಯ ್ನಿ 
ನಿರ್ಮಿಸಿದ. ಇದೇ ಶಾಸನದ ಮುಂದಿನ ಸಾಲುಗಳು ಮಾಂಡಳಿಕ ಬಾಳೆಯಂಮವೆರ್ಗ್ಗಡೆಯ ಶೌರ್ಯ 


೫೮ರ ವರೆಗಿನ ಶಾಸನದ ಸಾಲುಗಳಲ್ಲಿ ಬಾಳೆಯಮ್ಮವೆರ್ಗಡೆಯ ಶೌರ್ಯ, ವೀರತ್ವ ಸಾಹಸ ದಾಖಲಾ X 
ಇಲ್ಲಿಯ ಒಂದು ಸಾಲು ಸತ್ತು ಪಿಶ್ವಾಚಿಗಳಾದ ಸೂಳೆಯರು ಶತ್ರುಗಳ ಹಸಿ ಬಿಸಿ ಮೆದುಳನ್ನು ಕೈಯಲ್ಲಿ 
ಹಿಡಿದು, ತಮ್ಮ ಬಾಳೆಯಂಮೆವೆರ್ಗಡೆಯ ಶೌರ್ಯವನ್ನು ನೃತ್ಯದ ಮೂಲಕ ಬಣ್ಣಿಸಿ ಸತ್ತ ಸೈನಿಕರನ್ನ 
ಹೆದರಿಸಿ ಓಡಿಸಿದರು ಎ೦ಬ ಸಾಲು ಗಮನ ಸೆಳೆಯುತ್ತದೆ. pN "ಠಾಸನ ಪಾಠಕ್ಕೂ ದೇವಾಲಯದ ರೇಖಾ 

ಚಿತ್ರಗಳಿಗೂ ಸಂಬಂಧವನ್ನು ಕಲ್ಪಿಸ ಬಹುದಾಗಿದೆ. K 


ಗರ್ಭಗೃಹದ ಮೊದಲ ಕಂಬ (ಎಡಭಾಗ) ಚಿತ್ರಗಳು ದಂಪತಿಗಳದ್ದಾಗಿದೆ. ಇದು ಬಹುಶಃ ಬಳೆಯಂಮ 
ವೆರ್ಗ್ಗಡೆ ಆತನ ಪತ್ನಿ ಇರಬಹುದು. ಕಕ್ಷಾಸನದ ಎಡ ಒಂದನೇ ಕಂಬದಲ್ಲಿ ಮಲ್ತ್ಲಯುದ್ದದ ಚಿತವಿದೆ. 
ಇದು ರಾಜನದ್ದೇ ಆಗಿರಬಹುದಾಗಿದೆ. ಶಾಸನದ ೨೭ರಿಂದ ೫೮ನೇ ಸಾಲುಗಳು ಇಲ್ಲಿಯ ಇನ್ನು ಹಲವು 
ಚಿತ್ರಗಳನ್ನು ಪುಷ್ಟೀಕರಿಸುತ್ತವೆ. 

ಈ ಎಲ್ಲವನ್ನು ಗಮನಿಸಿದಾಗ ಇಲ್ಲಿ ರಂಗಭೋಗ ನಡೆಯುತ ತ್ರ ಇದ್ದಿರಬೇಕು ಎಂದೆನಿಸುತ್ತದೆ. ರಂಗಭೋಗ 
ನಡೆಸುವವರ ಜೀವನ ಶೈಲಿ, ಹಿರಿ-ಕಿರಿಯರ ಅಂತರ, ರಂಗಭೋಗದ ರೀತಿ ಕಥಾ 'ಮಾಧ್ಯಮ ಸ \ 
ಶಿಕ್ಷಣ ಮೊದಲಾದವನ್ನು “ಲ್ಲಿನ ಚಿತ್ರಗಳು ತಿಳಿಸುತ್ತವೆ. ಈ ದೇವಾಲಯ ರಂಗಭೋಗ, ನೃತ್ಯ, 
ವೇಷ, ಭೂಷಣ ಇವುಗಳನ್ನು ಅಭ್ಯಸಿಸಲು ಪ್ರಮುಖ ಆಕರಗಳಾಗಿವೆ. 
ಶಿಲ್ಪಿಗಳು : ಬರಹಗಾರರು 

ದೇವಾಲಯ, ವೀರಗಲ್ಲುಗಳು, ಶಾಸನಗಳನ್ನು ಬರೆಯಲು ಶಿಲ್ಪಗಳ ಅಗತ್ಯವಿದೆ. ರಾಮೋಜ, 
ಮಧುಕೋಜ ಆದಿತ್ತ ಚರಿ, ಪಾಂಡಾ ಚಾರಿ ಮೊದಲಾದ ಹೆಸರುಗಳು ಕಂಡುಬರುತ್ತವೆ. ಕಲಸೆ, ಹುಂಚಗಳಲ್ಲಿ 
ಇಂತಹ ಶಿಲ್ಪಗಳ ಕೇಂದ್ರಗಳಿದ್ದವು. ಇಲ್ಲಿನ ಶಿಲ್ಲಿಗಳನ್ನು ಉಳಿದ ಅನೇಕ ಕಡೆಗಳಲ್ಲಿ ಕಾಣಬಹುದು. 
ಸೈನ್ಯ 


ಕಲಸೆಯ ಬಾಳೆಯಮ್ಮ ವೆರ್ಗ್ಗಡೆ ಪಡೆವಳ ಗೊಂಗಣನೆಂಬವನು ಮಗನಾಗಿದ್ದನು. ಇವರು ಯುದ್ಧದ ್ಲಿ 
ಮುಂದಾಗಿ ಹೊಡೆದಾಡುತ್ತಿದ್ದರೆಂದು ಕಂಡುಬರುತ್ತದೆ. ಯೋಧರನ್ನು ಬಂಟ, ಬಿತ್ತಿಗ, ಬೆಸಮಗ ಮುಂತಾಗಿ 
ಗುರ್ತಿಸುತ್ತಿದ್ದರು. “4 
ವ್ಯಕ್ತಿನಾಮ 

ಈ ಕಾಲದ ಹೆಸರುಗಳು ಎಲ್ಲವೂ ಸ್ಥಾನಿಕ ಹಿನ್ನೆಲೆಯಲ್ಲಿವೆ, ಬೀರ, ಬೊಮ್ಮ, ಬಾಳೆಯಮ್ಮ, ಬಿಲ್ಲ. 
ತಮ್ಮೆಯ, ಸೊಡ್ಡಲ, ಕಾಳ ಮೊದಲಾದ } Re, ಕಂಡುಬರುತ್ತವೆ. ದೇವತೆಗಳ ಹೆಸರುಗಳು ಸಿರಿ 
ಜಕ್ಕ. ಲಚ್ಛಿ ಮೊದಲಾದ ಪ್ರಾದೇಶಿಕ ಹೆಸ ಸರುಗಳಾಗಿದ್ದವು. ಹೆಂಗಸರಿಗೆ ಸಿರಿಯಬೆ, ಬೊಮ್ಮಕ್ಕ ಮೊದಲಾದ 
ಹೆಸರುಗಳಿರುತ್ತಿತ್ತು ಹೆಸರಿನೊಂದಿಗೆ ಹೆಗ್ಗಡೆ, ಗಾಮುಂಡ, ಮುಂತಾಗಿ ಅಂತ್ಯದಲ್ಲಿ ಸೇರಿಸಿಕೊಳ್ಳುತ್ತಿದ್ದರು. 


KI 


— 


a 


ಈ ದೇವಾಲಯದ ಮೇಲ್ಬಾಗದಲ್ಲಿ ಹೊಯ್ದಳರ ಚಿಹ್ನೆಯಾದ ಸಳನ ಚಿತ್ರ ಮತ್ತು ಅದರ ಕೆಳಭಾಗ 

ದಲ್ಲಿರುವ ನಟರಾಜನ ಚಿತ್ರ ಗಮನಿಸುವಂತಿದೆ. y 

ಐತಿಹ್ಯ 

ಒಂದು ಕಂಬದ ಕೆಳಭಾಗದಲ್ಲಿ ಕೆಮ್ಮಣ್ಣು ಹಚ್ಚಿ ಒರಲೆ ರೋಗಕ್ಕೆ ಆಯುರ್ವೇದ ಔಷಧವಾಗಿ 

ತಯಾರಿಸುವುದಾಗಿ ತಿಳಿಯುತ್ತದೆ. ಒಂದೇ ಸ್ಥಳದಲ್ಲಿ ಎರಡು ಈಶ್ವರ ದೇವಾಲಯ ಇರುವುದು ವಿಶೇಷ. 

ಇಲ್ಲಿಯ ರಾಮೇಶ್ವರ ದೇವಾಲಯವನ್ನು ತಂದೆಯು ಕಟ್ಟಿಸಿದ್ದುದಾಗಿಯೂ, ಶ್ರೀ ಮಲ್ಲಿಕಾರ್ಜುನ ದೇವಾಲಯ 

ಮಗನಿಂದ ನಿರ್ಮಿತವಾಗಿರುವುದಾಗಿಯೂ ಈ ದೇವಾಲಯ ಬಹು ಸುಂದರವಾಗಿ ಕಟ್ಟಿಸಿದ್ದರಿಂದ ಅಸೂಯೆ 

ಗೊಂಡ ತಂದೆ ಈ ದೇವಾಲಯವನ್ನು ಬೆಂಕಿ ಹಾಕಿ ಹಾಳು ಮಾಡಿದುದಾಗಿ ಐತಿಹ್ಯವಿದೆ. ಆದರೆ ಇದು 

ಸತ್ಯಕ್ಕೆ ದೂರವಾಗಿದೆ. 4 

ಆಕರ ಸೂಚಿ 

೧. ಡಾ ಎಸ್‌. ಶ್ರೀಕಂಠಶಾಸ್ತಿ, ಹೊಯ್ದಳ ವಾಸ್ತುಶಿಲ್ಲ, ಭಾಗ ೪ 

೨. ಎಫಿಗ್ರಾಫಿಯ ಕರ್ನಾಟಕ ಸಂಪುಟ ೮, ಶಾಸನ ೧೫ 

೩. ಪ್ರೊ ಎಸ್‌.ಶೆಟ್ಟರ್‌, ದಿ.ಹೊಯ್ದಳ ಟೆಂಪಲ್ಫ್‌, ಕಲಾಯಾತ್ರಾ, ಪಬ್ಲಿಕೇಶನ್‌, ೧೯೯೨ 

೪. ಡಾ॥ ಚೂಡಾಮಣಿ ನಂದಗೋಪಾಲ್‌, ಡಾನ್ಸ್‌ ಅಂಡ್‌ ಮ್ಯೂಸಿಕ್‌, ಇನ್‌ ಟೆಂಪಲ್‌ ಆರ್ಕಿಟೆಕ್ಸರ್‌, ಆಗಮ 
ಪಬ್ಲಿಕೇಷನ್‌ ೧೯೯೦ 

೫. ಇತಿಹಾಸ ದರ್ಶನ ಸಂ. ೧೫, ೨೦೦೦, ಪುಟ ೮೮-೯೦, ಕರುಣಾ ಮಂಗಳವೇಢೇರವರ ಲೇಖನ 

೬ ಸಹ್ಯಾದ್ರಿ ಸಿರಿ. ಸ್ಮರಣ ಸಂಚಿಕೆ, ಶಿವಮೊಗ್ಗ ೧೯೯೪ | 

೭. ಕೆಳದಿ ಸಂಸ್ಥಾನ ಸುತ್ತ - ಮುತ್ತ, ಡಾ.ಕೆಳದಿ: ವೆಂಕಟೇಶ್‌ ಜೋಯಿಸ್‌, ಸ.ಸೇ.ಸ. ಕೆಳದಿ, ೧೯೯೫ 

೮. ಹೊಸಗುಂದ ಅರಸರು, ಡಾ। ರಾಜಾರಾಮ ಹೆಗಡೆ, ಹೊಸಗುಂದ ಇತಿಹಾಸ ನಿಬಂಧಗಳು, ಪು, ೧೪-೩೧ 

೯. ಕೆಳದಿ ಅರಸರ ಶಾಸನ ಸಂಪುಟ, ಕೆಳದಿ ವೆಂಕಟೇಶ್‌ ಜೋಯಿಸ್‌, ಗದಗ ತೋಂಟದಾರ್ಯ ಮಠ, ಗದಗ. 


© 


| ಮಾನ್ಯ ಹರಿಹರಪ್ರಿಯಲಲ್ಲಿ... ಸನ್ನಾನ್ಯರಿಗೆ ವಂದನೆಗಳು. 

ನೀವು ತಲುಪಿಸಿ ಹೋದ ಓದು ಬರಹ | "ಪ್ರಜಾಸಾಹಿತ್ಯ'ದ ಮೂರು ಸಂಚಿಕೆಗಳನ್ನು | 

ಬಲ್ಲವರ "ಪ್ರಜಾಸಾಹಿತ್ಯ' ಸಂಚಿಕೆಗಳ ಮೇಲೆ | | ಗಮನಿಸಿದಾಗ ಕಡೆಯ ಪುಟಗಳಲ್ಲಿ ಆವರಿಸಿದ | 

ಕಣ್ಣಾಡಿಸಿದೆ. ಸಂಪಾದಕೀಯಗಳು ವಿಚಾರ | | ತಲಸ್ಪರ್ಶಿಯವರ ಲೇಖನಗಳು ವಿಡಂಬನೆಯ ವಿಶಿಷ್ಟ | 

ಪ್ರಚೋದಕ ಮಾಹಿತಿಗಳಿಂದ ಕೂಡಿ ಬೋಧ | | ಪ್ರಕಾರವಾಗಿ ಕಂಡುಬಂದುವು. ಮಾತಿನ ಇರಿತಗಳು | 

ಪ್ರದವಾಗಿವೆ. ಸಂ. ೨ರಲ್ಲಿ "ಕನ್ನಡಿಗರ ಪುಸ್ತಕ | | ಕೆಲವೊಮ್ಮೆ ಚಿನ್ನದ ಗ್ಯ! (ಕತ್ತಿ)ಯಂತೆ ಕೆಲಸ || 

ಪ್ರೇಮ'ದ ಬಗ್ಗೆ ಷಟ್‌ಸ್ಥಲ ಕ್ರಮವನ್ನನುಸರಿಸಿ ಮಾಡಿದರೆ ಮತ್ತೊಮ್ಮೆ ಮುಸುಕಿನೊಳಗಿನ ಗುದ್ದಿನಂತೆ | 
ಸಿಂಹಾವಲೋಕನ ಮಾಡಿರುವುದು || ಸದ್ದು ಮಾಡುತ್ತಿತ್ತು. ವ್ಯವಸ್ಥೆಯ ಮರ್ಮವನ್ನೇ ಹಿಡಿದು 
ವಿಚಾರಾರ್ಹ ಆದರೆ "ತಲಸರ್ಶಿ'ಯವರ || ಅಲ್ಲಾಡಿಸುತ್ತಾ ಕರ್ಮಕಾಂಡಗಳ ಅನಾವರಣ 

ಮಾತು ಮಾತಿನ ಕಟು ವಂಗ್ಗ ಯಾಕೋ || ಮಾಡಿವೆ ಈ ಲೇಖನಗಳು. ಅದೆಲ್ಲಾ ಸರಿ ಸ್ವಾಮಿ, | 

ನ ಈ ಎಲ್ಲಾ ಪೆಟ್ಟುಗಳು ಮುಟ್ಟಬೇಕಾದಲ್ಲಿ ಮುಟ್ಟಿದೆಯೇ? | 

|| ತಟ್ಟಬೇಕಾದವರನ್ನು ತಟ್ಟಿದೆಯೇ? ಸಾಹಿತ್ಯದಿಂದ | 

| ಹಾಗಾಗಲೇಬೇಕಾದ ನಿಯಮವೇನಾದರೂ ಇದೆಯೇ || 

ತ್ರಿಕೋದ್ಯಮದ ಸಾಹಸಕ್ಕಾಗಿ pps | ಎಂದು ಕೇಳುತ್ತೀರಾ? ಹಾಗಿದ್ದರೆ ಸರಿ ಮಾರಾಯ್ರೇ, | 

ಗಳು. ಈ ನಿಮ್ಮ 'ಪ್ರಜಾಸ್‌ಹಿತೈ || ಬದ ಚಾಮುಂಡಿ ಅಂಬಾರಿಯ ಮೆರವಣಿಗೆಯ | 

ಕಲಿಯದವರಿಗೂ ಕಾಮಧೇನುವಾಗಲಿ ಭುವನೇಶರಿ ಸರಿ ಮಾಡುತ್ತಾಳೆ, ಬಿಡಿ. ಮತ್ಯಾಕೆ ಚಿಂತೆ | 

ಎಂದು ಹಾರೈಸುತ್ತೇನೆ. ಅಲ್ಫಾ £ 

ಇತಿ ತಮ್ಮ ವಿಶ್ವಾಸಿ ಇತಿ 

ಪ್ರೊ। ಶಿವರಾಮಯ್ಯ ಶ್ರೀಮತಿ ಬಿ.ಎಂ. ರೋಹಿಣಿ | 


ra oa 


RT 


ತಲಸ್ಪರ್ಶಿ 


ಬಿ.ಜೆ.ಪಿ. ಭದಕೋಟೆಯಲ್ಲಿ ಚಂಪಾ ನಿಸ್ಲಾರ ಬಂಡಾಯ £ 


IW) 
ಅದು ೧೯೭೦ರ ಕಾಲ. ಜಿ. ನಾರಾಯಣರು ನಾಯಕರೊ ದೇ. ಜವರೇಗೌಡರು ನಾಯಕರೊ, ಇ ರಿ 0) 
ಹಾಮಾನಾಯಕರು ಸಂದೇಶವಾಹಕರೊ. ಅಂತು ಮೆರೆದರು ಮಿಂಚಿದರು. ಕನ್ನಡ ಸ ಸಾಹಿತ್ಯ 
ಮೈಸೂರು ವಿಶ್ವವಿದ್ಯಾನಿಲಯ ಕೆಲಕಾಲ ಇವರದೇ ಸೊತ್ತು. ಕ್ರಮೇಣ ನಾಯಕರು ಮಹಾನಾಯಕ ದರು 
ಪರಿಷತ್ತು ವಿಶ್ವವಿದ್ಯಾನಿಲಯ ಮರೆತು ಕೇಂದ್ರದ ಅಂಕಣದಿಂದ ಜ್ಞಾನಪೀಠ ಹೊಸಲಿಗು ಎಡತಾಕುವಂತಾದರು 
ಜವರೇಗೌಡರು ದೆಹಲಿ ಇರಲಿ, ಬೆಂಗಳೂರಿನ ಪರಿಷತ್ತಿಗೇ ಏರಲಾರದೆ ಶಿಷ್ಕೋತ್ತಮರಾದ ಹಂಪ 
ನಾಗರಾಜಯ್ಯ ಅವರಿಂದಲೆ ಸೋತು ಸುಣ್ಣವಾದರು. ಆ ಮೊದಲೇ ಹಿಂದೆ ಸರಿದಿದ್ದ ನಿವೃತ್ತ ಮೇಯರ್‌ 
ನಾರಾಯಣರು, ವಿನೋದ ಸಾಹಿತಿಯಾಗಿ, ಗಮಕ ಮಹಿಳೆ ಜಾನಪದ ವಸ್ತು ವಿಶೇಷಗಳಲ್ಲಿ ಆಸಕ್ತಿ 
ತಳೆದರು. ಹೀಗಾಗಿ ದೇಜಗೌ, ಹಾಮಾನಾ ಸಂಬಂಧ ಮೈಸೂರು ಗುಲ್ಬರ್ಗದಷ್ಟೇ ಬಿರುಕುಬಿಟ್ಟಿತು. ಎಷ್ಟು 
ಅಧ್ಯಯನ ಮಾಡಿದರೂ ನಿರ್ಣಯಕ್ಕೆ ಬಂದು ಒಂದು ಗೌರವ ಡಾಕ್ಟರೇಟ್‌ ಕೂಡ ಪಡೆಯಲಾರದ ಷು 
ಕಾಣಿವಾಗಿ ಹೋಯಿತು ಗಾಯ ಪ್ರಯತ್ನ Fi 


ಈ ಮಧ್ಯೆಯೇ ಪಂಪನಿಗೂ ಹಂಪನಿಗೂ ವ್ಯತ್ಕಾಸವೆಲ್ಲಿ ಎಂಬ ಗೊಮ್ಮಟ ನಾಗರಾಜಯ್ಯನವರು, 
ಕೌರವ ಸಮರೋಪಾದಿಯಲ್ಲಿ ಪರಿಷತ್ತನ್ನು ಆಕ್ರಮಿಸಿಕೊಂಡರು. ಭವನಗಳೇನು. ಜಾತ್ರೆಗಳೇನು. ವುಸ್ಕ 
ರಾಶಿಏನು. ಊರು ಕೇರಿಸುತ್ತಿದ್ದೇನು. ಆಗಿನ್ನೂ ಅಕ್ಕ-ಗಿಕ್ಕ ಇಲ್ಲದ್ದರಿಂದ ಅಖಂಡ ಭಾರತಭೂಪ ದಲ್ಲಿಯೇ ಮೀ 

ವಿಹರಿಸುವ ಸುಯೋಗ ಖಂಡ-ಭಂಡರಿಗೆ. ಹಂಪನಾರನ್ನು ಬಳಸಿಕೊಂಡವರು ಅಸಂಖ್ಯಾತ. ಭಾರ - 

ಸಂಸ್ಕಾರದ ಅನಂತಮೂರ್ತಿ, ಕ್ರಾಂತಿ ಬಂತು no ಬಿರುಕು ಲಂಕೇಶರ ಸಂಧಾನದಿಂದ, ಪವಿತ್ರ 
ಧರ್ಮಸ್ಥಳದಲ್ಲಿ ನಡೆಸಿದ ಸಾಹಿತ್ಯ ಸಮ್ಮೇಳನಕ್ಕೆ ಭೂಮಿಗೀತದ ಗೋಪಾಲಕೃಷ್ಣ ಅಡಿಗರು, ಚಂಡೆಮದ್ಧಲೆ 
ಸಮೇತ ಭಗವದ್ಗೀತೆಯ wT ಬಿಗಿಸಿದ್ದು, ಶ್ರೇಷ್ಠರ ವ್ಯಸನಕ್ಕೆ ಮೊದಲಿನ ಅಧ್ಯಾಯ Ne 

ಅಂತೆಯೇ ನಿಮ್ಮಂತಿದ್ದು ನಿಮ್ಮಂತಾಗಿದೆ ಸದಾ ಒದ್ದಾಡುತ್ತಿದ್ದ, ಕುರಿಗಳು ಸಾರ್‌ ಕುರಿಗಳ ನಿಸ್ಲಾರ 
ಅಹಮ್ಮದರನ್ನು ಪ್ರಪ್ರಥಮ ಬಾರಿಗೆ ವಿಮಾನ ಸಂಚಾರ ಮಾಡಿಸಿದ ಪುಣ್ಯ ಕೂಡ ಹಂಪನಾ ಅವರದೆ. 
ಈಗ ರಾಷಕವಿ ಶಿವರುದ್ರಪ್ಪ ಕಡೆಯಿರುವ ಹಂಪನಾ, ಆಗ ನಿಸ್ತಾರರನ್ನು ರಾತ್ರೋರಾತ್ರಿ ಕರ್ನಾಟಕ 
ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರನ್ನು ಮಾಡಿಸಿದ ಕತೆ, ಪತ್ತೇದಾರಿಗಿಂತ ರೋಚಕವಾದದ್ದು. ಸುಳ್ಳೇ ಹೇಳಬಾರ ದು 
ಅನ್ನುವುದಾದರೆ ಔಂಪನಾ ಸ ಬೃಹತ್‌ ಸಂಶೋಧನೆ ಮಾಡದೆಯೂ ತಮ್ಮ ಆತ್ಮಕಥೆ ಕ 
ಬರೆದಲ್ಲಿ, ಕಮಲಾದಾಸ್‌ -ಪ್ರತಿಮಾಬೇಡಿಗಿಂತ ಮೀರಿಸಿದ ದೊಡ್ಡವರ ದಿವ್ಯಚರಿತ್ರೆ ಪ್ರಕಟವಾಗದ ಲ್ಲ, 
ಅದಕ್ಕೆ ಏಕೈಕ ಜಿ ೈನಪೀಠ ಅರ್ಥಾತ್‌ ಜ್ಞಾನಪೀಠ ಬರುವುದರಲ್ಲಿ ಎಳ್ಳಷ್ಟು “ನನಗೆ ಸಂಶಯವಿಲ್ಲ. 

ಹೀಗೆ ಒಕ್ಕಲು ಮನೆತನದವರಿಂದ, ದಿಗಂಬರ ಜೈನ ಮನೆತನದವರೆಗೆ ರವಾನೆಯಾದ ಸಾಹತ್ಯ 
ಪರಿಷತ್ತಿನ ಮುಂದಿನ ಕತೆಯೆಲ್ಲಾ ವೀರಶೈವ ಮಠ Res ಒಂದು ಕಾಲಕ್ಕೆ ಬ್ರಾಹ್ಮಣರ ಅಗಹಾರ | 
ಆಗಿತ್ತು ಎಂಬ ಸೇಡಿನಲ್ಲಿಯೇ ಒಬ್ಬರಾದ ಮೇಲೆ ಒಬ್ಬರಂತೆ ಬಿದ್ದು ಒದ್ದಾಡಿದ ಮಂಚದ ೀ 
ಬಂಡಾಯ ಜಂಗಮ ಚಂದ್ರಶೇಖರ” ಪಾಟೀಲರ ಆರೋಹಣ ಉತ್ತವ ಒಂದು ಸಂ ಮಣಕ 


ಅಡಿಗರನ್ನ, ಹಂಪನಾರನ್ನ ಇನ್ನೂ ಮುಂತಾದವರನ್ನ ತಮ್ಮ ನಾಟಕೀಯತೆಯೊಳಗೆ ಕಡೆದು ₹ 
ಕಡೆಗೆ ತಾವೇ ಅವರನ್ನು Tri ಹ ಮಾಡುವಷ್ಟು 'ಜಾತ್ಯತೀತ ಸರ್ವಾಧಿಕಾರಿಯಾಗಿ, ೫ ಸತವ 
ಅಥವ ಬೇರೊಂದು "Ik ಹಿಡಿಯುವರೆಗಾದರೂ ಪರಿಷತ್ತಿನಲ್ಲಿಯೇ ನಿರ್ಮಮಕಾರದಿಂದ ಕ 
ಆಸೆ ಹೊತ್ತಿರುವವರು ನಮ್ಮ ಚಂಪಾ ಮೇಷ್ಟ್ರು ಧಾರವಾಡದಲ್ಲಿದ್ದಾಗಲೇ ವಿದ್ಯಾವರ್ಧಕ ಸಂಘದ ಕುರ್ಚಿಗಾಗಿ 
ಸ್ತ 

ನಡೆಸಿದ ಪಾದಾರ್ಪಣೆ ಸಮರ, ತುರ್ತುಪರಿಸ್ಥಿತಿ ನೆಪದಲ್ಲಿ ಸಂಕ್ರಮಣ ಸಂಗಾತಿಯನ್ನು ಉ ಬಳಸ 
ಗೌರವ ಸಂಪಾದನೆಗೆ ಇಳಿದಿದ್ದು, ಹಗಲುರಾತ್ರಿ ಪತ್ರ ಚಳುವಳಿ ನಡೆಸಿ ದ್ರೇಷವನ್ನೂ ಪ್ರೀತಿ ಖುಲದೆ 
ಮಾಡಲಾರೆ ಎಂದು ಕಂಡ ಕಂಡವರ ತಲೆಮೇಲೆ ಕೈಯಿಟ್ಟು ಕೊನೆಗೆ ಧಾರವಾಡ 'ಖಬಾಲಿಮಾಡಿ ಬೆಂಗಳೂರಿಗೆ" 


a 
೪ಎ ಹತ  § 


Fs ಸತು. p 


af 
ಕಾ 


pi] 


§ ಶಾಶ್ವತವಾಗಿ ವರ್ಗಾವಣೆಗೊಂಡದ್ದು, ಕೇವಲ ನವ್ಯ ಬಂಡಾಯ ಚಳುವಳಿಯ ಸ್ಥಿತ್ಯಂತರವಲ್ಲ. ನನಗೆ 

ಸಿಕ್ಕಿರುವ (ಎ.ಎಸ್‌. ಮೂರ್ತಿ ಅವರಿಗೆ ಗೊತ್ತಿರುವ) ಎಷ್ಟೋ ಪತ್ರಗಳು, ನಾನೇ ಪತ್ನಕ್ಷ ಕಂಡ ಎಷ್ಟೋ 
ಘಟನೆಗಳು ನಮ್ಮ ಮಾಜಿನಾಯಕರಾದ ಚಂಪಾರ ಭೂತಾರಾಧನೆಯ ಯಕ್ಷಗಾನ ಪ್ರ ವೆಸಂಗಗಳೀ. 

] ಕೊನೆಯ ಪಕ್ಷ ಐದು ವರ್ಷ, ಇಲ್ಲವೇ ಎರಡು ಅವಧಿ ಅಧ್ಯಕ್ಷಗಾದಿ ಮೇಲೆ ಕೂರಲೇ ಬೇಕು ಎಂಬ 
ನಿತ್ಯನಿರಂತರ ಬಂಡಾಯ ಕೈಗೊಂಡಿರುವ ಗೆಳೆಯ ಬೆಂಗಳೂರಿನ ೭ ಚಂಪಾ, ಹಾಗಾಗದೆ ಹೋದ ಪಕ್ಷದಲ್ಲಿ 

K’ ಬದನೆ ಮೂ ಮೀರಿಸುವ ಶತಮಾನದ ಭವನಗಳನ್ನು ಈಗಿಂದೀಗಲೇ ಕಟ್ಟಿಸಿ, ಶತಸ ಮೇಳನ 

. ವನ್ನು ಸಾಧ್ಯವಾದರೆ ತಿಂಗಳಿಗೆ ಒಂದರಂತೆ ನಡೆಸಿ... ಇತ್ಯಾದಿ BR ಶರತ್ತು ಹಾಕಿರುವ ನಾಟಕೀಯ 
ಕವಿ ಜದ ದುರ್ದೈವ ವಶಾತ್ತು ಅತ್ತ ಗದ್ಯವೂ ಅಲ್ಲದ ಇತ್ತ ಪದ್ಯವೂ "ಅಲ್ಲದ, ಜೀವಮಾನದಲ್ಲಿ 
ಎಂದೂ ಯಾವ ಚಳುವಳಿಯಲ್ಲಿಯೂ' ತಲೆತೊರಿಸದ, ಹೆಸರಿ ರಿಗಷ್ಟೇ ಅಲ್ಲ ಅಲ್ರಸಂಖ್ಯಾತರಾದರೂ ವೈದಿಕರನ್ನು 
ಮೀರಿಸುವ ಮಡಿವಂತರಾಗಿ ಬಾಳಿ ಬದುಕಿದ ನಿಸ್ಪಾರರು ಕೈಗೆ ಸಿಗಬೇಕೆ? pS ತನಗಿಂತ ತ 
ರೀತಿಯಲ್ಲಿಯೂ ಬಂಡಾಯ, ಕ್ರಾಂತಿ, EL a ಚಂಪಾರಿಗೆ ಬಲಿಪಶುಗಳಾಗಿ 
ಬೇಕೋ 'ಏನೊ. 


ಒಂದು ನಾಲಗೆಯಲ್ಲಿ ಮುಖ್ಯಮಂತ್ರಿಯನ್ನು ಅವರ ಅಪ್ಪನ ಮನೆಯಿಂದ ಹಣಕೊಡಬೇಕಾಗಿಲ್ಲ 
ಎಂದು ಬೆದರಿಸುತ್ತ, ಇನ್ನೊಂದು ಹೊರಳು ನಾಲಗೆಯಲ್ಲಿ ಸಮಾರೋಪಭಾಷಣಕ್ಕೆ ಕರೆಯಲಾಗಿದೆ 
ಎನ್ನುತ್ತ, ಸಂವಾದಕ್ಕೆ ಒಮ್ಮೆ ಕರೆಯುತ್ತ, ಮತ್ತೊಮ್ಮೆ ಿ ಆಹ್ಪಾನ ಹಿಂದೆಗೆದುಕೊಳ್ಳಲಾಗಿದೆ ಎನ್ನುತ್ತ, ಮುಖ್ಯಮಂತ್ರಿ 
ನಡುಗಡಿಯೇ ಬಿಮೆರಿಕಾಕ್ಕು ಹಾರುತ್ತ, ಈಗ 'ರಾಷ್ಟಕವ ಸಮಿತಿಯಿಂದ" ಬಂಡಾಯವೆದ್ದ ನಿಯೋಜಿತ 
ಅಧ್ಯಕ್ಷರ ಮುಂದೆ, ರಾಷ್ಟಕವಿಯಿಂದಲೇ ಉದ್ರಾಟನೆ' ಮಾಡಿಸುತ್ತೇನೆ ಎಂಬ ಕ್ರಾಂತಿಗೆ ಕರೆಕೊಟ್ಟಿರುವ-. 
ಬೋಳುತಲೆಯಲ್ಲಿ ಚೆಂಡಿಹಿಡಿದು ಕುಳಿತ ಈ ನಿವೃತ್ತ ಇಂಗ್ಲಿಷ್‌ ಮೇಷ್ಟ ರಂಗುರಂಗಿನ ಜೀವನಕ್ಕೆ ಏನೆನ್ನೊ eee! 


ಅದೇ ಚಂಪಾಕಾಲಂನಲ್ಲಿ ಇದೇ ರಾಷ್ಟ್ರಕವಿ ಶಿವರುದ್ರಪ್ಪ ಅವರನ್ನು ಹೀನಾಮಾನ ನೀವಳಿಸಿದ 
ಬಂಡಾಯವೀರ, ಆರ್‌ಎಸ್‌ಎಸ್‌ ಭದ್ರಕೋಟೆ | ಶಿವಮೊಗ್ಗದಲ್ಲಿ ಮೇಲುನೋಟಕ್ಕೆ ಅಲ್ಲಸಂಖ್ಯಾತರಾದರೂ 
ಸದಾ ಸೂಟುಬೂಟುಧಾರಿ ಮೇಲುವರ್ಗದ ಸೊಗಸುಗಾರ ನಿಸ್ಲಾರರನ್ನು ಅಧ್ವಕ್ಷರನ್ನಾಗಿ A ಅತ್ತ 
ಬಿಜೆಪಿ ಇತ್ತ ಜಾತ್ಯತೀತ ದಳಗಳಿಂದಲೂ ಏಕಕಾಲಕ್ಕೆ ಹಾರ 6 ಹಾಕಿಸಿಕೊಳ್ಳುವ ಭಾಗ್ಯವಂತ 
ಚಂಪಾ ಅವರ ಕಣ್ಣಿಗೆ, ಸಾರಾ ಅಬೂಬಕ್ಕರ್‌ ಸ ಧೀಮಂತ ಬರಹಗಾರ್ತಿ ಮರೆತುಹೋದದ್ದು 
ಜಾಣಕುರುಡತನವಲ್ಲದೆ ಬೇರೇನು ತಾನೆ ಪದೀತು? ಬಂಡಾಯ ಚಳುವಳಿ ಮುಗಿದ ಅಧ್ಯಾಯವೆ? 


ಲೇಖನಿ ಹಿಡಿದಾಗಿನಿಂದ ನಾಡಿನ ನೆಲ. ಜಲ, ಭಾಷೆ, ಶಿಕ್ಷಣ, ಜನಾಂಗ, ಸಾಮಾಜಿಕ, ರಾಜಕೀಯ 
ಸಂಘರ್ಷಗಳ ಬಗ್ಗೆ ಒಂದು ಸಾಲೂ ಬರೆಯದ, ನಿಸ್ಪಾರರ ಅಧ್ಯಕ್ಷೀಯ ಭಾಷಣ, ಇದೀಗ ಅವರೇ ಕಂಡ 
ಕಂಡವರ ಪ್ರಾಣತಿಂದು ತಲೆದಿಂಬಿಗಾಗುವಂಥ ಆದರ್ಶ  ಅಭಿನಂದನಾಗಂಥದಂತೆಯೂ ವಿಪರೀತ ಬೆಲೆಯ, 
ಶತಮಾನ ಪೂರಾ ಓದಿಮುಗಿಸಲಾರದ ಸ್ಥಿತಿಯಾದರೆ ಈ ನಾಡಿನ ಗತಿ ಏನು? ಸಾಹಿತ್ಯ ಪರಿಷತ್ತಿನ 
' ಅವಸ್ಥೆ ಏನು? ಹಿಂದೊಮ್ಮೆ ಇದೇ ನಿಸ್ಪಾರರ ಮೇಲೆ ವಿಕರ್ಣನಂತೆ ಶ್ರೀಕೃಷ್ಣ ಆಲನಹಳ್ಳಿ ಹರಿಹಾಯ್ದ ತತ 


' ಅಕಾಡಮಿ ಚರಿತ್ರೆ ಬಲ್ಲವರಿಗೆ ನೆನಪಿರಬಹುದು. 
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ, ತಮ್ಮದೇ ಒಡ್ಡೋಲಗದೊಂದಿಗೆ ಸಭೆ ಸಮಾರಂಭ 
ವಿಚಾರ ಗೋಷ್ಟಿ ನಡೆಸಿದ "ಸ್ಟಾರು, ಅಧ್ಯಕ್ಷಗಾದಿಯಿಂದ ಇಳಿಯ ಬೇಕಾದಾಗ ದೂರವಾಣಿ ಹಿಂದಿರುಗಿಸುವ 
ಮನಸ್ಸೇ ಆಗಲಿಲ್ಲವಂತೆ. ಇದೀಗ ಚಂಪಾ ಜೊತೆಯಲ್ಲಿಯೇ ತಾವೂ ಸಮ್ಮೇಳನದ ಅಧ್ಯಕ್ಷರಾಗಿ ಮುಂದುವರೆದು, 
1 ತಮ್ಮ ಅಧ್ಯಕ್ಷೀಯ ಭಾಷಣ ಅಲ್ಲ ಅಲ್ಲ ಕಾವ್ಯವನ್ನು ಮುಂದುವರೆಸಿ, ಮುಗಿಸಲು ಅವಕಾಶ ಬೇಕು 
< Bo, ಇನ್ನೊ ೦ದು ಸಮ್ಮೇಳನದ ಅಧ್ಯಕ್ಷೆ ಪಟವನ್ನೂ ಕೇಳಿದರೆ, ಬಿಜೆಪಿ ಯಡಿಯೂರಪ್ಪ, ಜಾತ್ಯತೀತ 
: ಕುಮಾರಸ್ವಾಮಿ, "ರಾಷ್ಟ್ರಕವಿ 'ಶಿವರುದಪ್ಪ ಸಗಬೇಕೊ ಅಳಬೇಕೊ ತಿಳಿಯದೆ ಇರಬೇಕಾದರೆ, ಕರ್ನಾಟಕ 
¥ ಕೋಮು ಸೌಹಾರ್ದ ಪೇದಿಕೆಯವರು. ಕನ್ನಡ ರಕ್ಷಣಾ ವೇದಿಕೆಯವರು, ಮುಸ್ತಿಂ ಅಲ್ಪಸಂಖ್ಯಾತ ಬಂಧುಗಳು- 
ಈ ಸಾಹಿತ್ಯಸಮ್ಮೇಳನಕ್ಕೂ ತಮಗೂ ರ ಸಂಬಂಧ ಎಂದು ತಲೆತಲೆ ಚಚ್ಚಿಕೊಳ್ಳುವ ಪರಿಸ್ಥಿತಿ ಬಾರದಿರಲಿ. 


ಜೈ ಕರ್ನಾಟಕ ಪಿತಾಶ್ರೀ! © 
NESS TAT EE. TW 
AXE oan 


pS 


el 
ps 


MANVI 
TRANSPORTS 


R. Vishwanath Manvi 
Mobile : 9844023785 


Regd. Office : 

No. 98, 26th Moin (No. 67, 4th Road, (KIADB) 
38th Cross, 9h Block Jigane Industrial Area 
Jayanagar, Bangalore - 560 069 Anekal Toluk, Bangalore 
Off : 26643790 


